ಮಕ್ಕಳ ನಾಟಕ 


ಜಿಯಂ ಮಮ 


- 


ಮುಕ್ಕಳ ನಾಟಕ 


ಜಯಂಟ್ ಮಾಮಾ 


ಅಕ್ಷರ ಪ್ರಕಾಶನ 
| ಸೆಗೊಡು( ಸಾಗರ) ಕರ್ನಾಟಕ 
| ಸುವಕ ಸಂಚು 
ಕ್ರಮ ಸಂಖ್ಯೆ .. ! 

- ೩L ..... 


ಕೆ. ವಿ . ಸುಬ್ಬಣ್ಣ 


ಅಕ್ಷರ ಪ್ರಕಾಶನ ಸಾಗರ ಕರ್ನಾಟಕ ರಾಜ್ಯ 


GIANT MĀMĀ – (Kannada ) A Play for Children by K . V . Subbanna ; 
Printed at Sagar Mudrana , Sagar , Karnataka and published by Akshara 
Prakashana , Sagara (Karnataka ) 577401 ; First Impression - Jan 1984 ; 
1000 Copies ; Pages ; 51 Price -Rs. Five 


29: 2080 OSJDO 


Shona ESCO 


The Selfish Giant ಎನ್ನುವ ಆಸ್ಕರ್‌ವೈಲ್ಡ್ನ ಕಾಲ್ಪನಿಕ- ರಾಕ್ಷಸ-ಕಥೆ 
ಪ್ರಸಿದ್ಧವಾದದು. ಅದನ್ನಾಧರಿಸಿ ಒಂದು ಮಕ್ಕಳ ನಾಟಕ ತಯಾರಿಸಲು ಹೊರಟಾಗ , 
ಅಂತಿಮವಾಗಿ ಅದು ಮತ್ತೊಂದು ಹೊಸರೂಪವ ತಾಳಿಕೊಂಡಿತು. ಅದೇ . .. 
ಜಯಂಟಿನಾನಾ. 

- ಆಸ್ಕರ್‌ವೈಲ್‌ನ ರಾಕ್ಷಸ- ಕಥೆಯ ಕಾಲ್ಪನಿಕ ಚಿತ್ರವನ್ನು ತಂದು ನಮ್ಮ 
ಸಮಕಾಲೀನ ಔದ್ಯೋಗಿಕ ಕಾಲೋನಿಯಂ ವಾಸ್ತವ ಚಿತ್ರದಮೇಲೆ ಉಪರಿ ಮುದ್ರಿಸಿ 
ಈ ನಾಟಕವನ್ನು ರೂಪಿಸಿದೆ. ಮಕ್ಕಳ ಮನಸ್ಸು , ಕಲ್ಪಕತೆಯಲ್ಲಿ ಶ್ರೀಮಂತವಾದ್ದು 
ಎನ್ನುವುದು ನಮಗೆಲ್ಲ ಗೊತ್ತು . ಈ ಕಲ್ಪಕತೆ , ಎದುರಿರುವ ವಾಸ್ತವವನ್ನು ಕಡೆಗಣಿಸಿ , 
ಇದರಿಂದ ಬಿಡಿಸಿಕೊಂಡು ಬೇರೊಂದು ಸ್ವರದಲ್ಲಿ ನುಸುಳಿಕೊಳ್ಳುವುದಲ್ಲ. ಎದುರಿರುವ 
ವರ್ತವಾಸ್ತವದಲ್ಲೇ ಕಲ್ಪಕತೆಯನ್ನು ಸೃಜಿಸಿಕೊಳ್ಳುವಂಥದ್ದು , ಮಕ್ಕಳ ಇಂಥ 
ಸೃಜನಶೀಲ ಕಲ್ಪಕತೆಯನ್ನು ರಂಗದಲ್ಲಿ ದುಡಿಸಿಕೊಳ್ಳುವ ದೃಷ್ಟಿಯಿಂದಲೇ ರಚಿತವಾದ 
ಈ ನಾಟಕ , ಹಾಗೆ ಹೊಸ ರೀತಿಯ ಪ್ರಯೋಗವೆನ್ನಬಹುದು. 


ಪ್ರಥನು ಪ್ರದರ್ಶನ : 
ನೀನಾಸಮ್ ಮಕ್ಕಳ ಬಳಗದಿಂದ 
ತಾ .14 , 15 ಜುಲೈ 1983 
ಶಿವರಾಮಕಾರಂತ ರಂಗಮಂದಿರದಲ್ಲಿ 
ನಿರ್ದೇಶನ : ಕೆ. ಜಿ. ಕೃಷ್ಣಮೂರ್ತಿ 


ಪಾತ್ರಗಳು : 
ರಾಕ್ಷಸ : 
ಹನುಮನಾಯಕ 
ಚೀಫ್ ಎಂಜಿನೀರ್ 
ಮುದುಕ ಮೇಷ್ಟು ) 


ಚಾಕು 
ಚೇರ 
ರಾಮು 
ಬಿಂಕು 


ಜೇನಿ 
ಮೀನಿ 
ಸೋನಿ 
ಬಾನಿ 
మిన్ని 
ವಿಟ್ಟಿ 


ಚೆನ್ನ 


ಸಿಸ್ಟರ್ 


ಪೋಲೀಸರು 


ಸುಗ್ಗಿ 


ಬಾಳು 
ಬಂಟು 
ತಂಪ 
ಸೋಂಪ 


ಜೆಟ್ಟಿ 


ವಾದ್ಯಗಾರರು 


ಇತ್ಯಾದಿ 


ಜಯಂಟ್ ಮಾಮಾ 


ನಾಟಕ ಪ್ರಾರಂಭವಾಗುವ ಮೊದಲು ಸ್ವಲ್ಪ ಕಾಲ ಕತ್ತಲಲ್ಲೇ ಮಕ್ಕಳ ಆಟದ ಗದ್ದಲ, 
ಆಟದಘೋಷಣೆಗಳು ಇತ್ಯಾದಿ ಕೇಳುತ್ತಿರುತ್ತದೆ, ನಾಟಕ ಪ್ರಾರಂಭವಾಗಿ ಕ್ರಮೇಣ 
ಬೆಳಕು ಹರಿದ ಹಾಗೆ ಹಿನ್ನೆಲೆಯಲ್ಲಿ ಒಂದು ಆಣೆಕಟ್ಟು , ಅದರ ಕೆಳಗಿನ ಅಂಗಳ, ಪಾರ್ಕ್‌ನ 
ಹಾಗೆ ಕಾಣುವ ಗಿಡಮರಗಳು ಇತ್ಯಾದಿ ಕಾಣಿಸುತ್ತವೆ. ಅಲ್ಲಿ ಮಕ್ಕಳು ಆಡುತ್ತಿದ್ದಾರೆ, 
ಮಕ್ಕಳ ಆಟದ ತ್ವರಿತ ಚಲನೆಯಲ್ಲಿ ನೃತ್ಯಗತಿಯೂ ಅವರ ಕೂಗು ಗದ್ದಲಗಳಲ್ಲಿ ಸ್ವರ 
ಮೇಳವೂ ಇದೆ. 
ಸ್ವಲ್ಪ ಹೊತ್ತಿನ ಅನಂತರ - ಮುನ್ನೆಲೆಯಲ್ಲಿಕೋಡಂಗಿ ಕುಣಿತ ಕುಣಿಯುತ್ತ ಹನುಮ 

ನಾಯಕನ ಪ್ರವೇಶದಿಮೆಯಲ್ಲಿ. 
ಹನುಮ : ಅಲೆ !.... ಅಲೆಲೆ ! . .. ಅಲೆಲೆಲೆಲೆಲೆ ! .... 

ಹಾಗೇ ದಿಗ್ಧಮೆಯಿಂದ ಎಲ್ಲವನ್ನೂ ನೋಡುತ್ತ ನೋಡುತ್ತ ಅದೇ ಗತಿಯಲ್ಲೇ 
ನಿಮಿಸುತ್ತಾನೆ. ಆಮೇಲೆ, ಚೀಫ್ ಎಂಜಿನೀರ್ , ವಂದುಕಮೇಷ್ಟರು ವಂತ್ತು 

ಕಾನ್ವೆಂಟ್ ಸಿಸ್ಟರ್ ಪ್ರವೇಶಿಸುತ್ತಾರೆ. 
ಚೀಪ್ : Understand ? ತಿಳೀತಾ ? ಮಕ್ಕಳು ಅಂದ್ರೆ ಅವರೇ ಮುಂದಿನ ರಾಷ್ಟ್ರದ 

ಜನಾಂಗ, ಸಂಪತ್ತು . ನಾವು ಯಾಕೆ ಶ್ರವಣಾ ಪಡೇಕು ? ಅವರಿಗೋಸ್ಕರ 

ವಾಗಿ ! understand ? 
- ಸಿಸ್ಟರ್ : ಎಸ್ , ಸರ್ . 


ಜಯರಿಂಟ್ ವರಾಮಾ 


ಮೇಷ್ಟ್ರು : ನಾ ಹೇಳೋಕೆ ಬಂದದ್ದು ಅಂತಂದ್ರೆ , ಸುಡುಗಾಡು ಸುಂಟಿ ಮಕ್ಕಳಿಗಾಗಿ 

ನೇವೇಯೇ ..... 
ಚೀಫ್ : ನಾ ಹೇಳ್ತಾ ಇದೀನಿ, ತಿಳೀತಾ ?....... ದೇಶ ಮುಖ್ಯ , ರಾಷ್ಟ್ರ ಮುಖ್ಯ 

: ಅದೇನೋ ಹೇಳ್ತಾರಲ್ಲ - ಜನನೀ ... .... ಜನನೀ ....... ಗರೀಯಸೀ .. ..... 
ಮೇಷ್ಟು : ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸೀ ಅಂತಂದ್ದೇಳಿ... .... 
ಚೀಫ್ : ತಿಳೀತಾ ? ರಾಷ್ಟ್ರದಲ್ಲಿ ಈ ನಮ್ಮ ಪ್ರಾಜೆಕ್ನಂಥಾ ಯೋಜನೆಗಳು 

ಮುಖ್ಯ . ಪೂಜ್ಯ ನೆಹರೂಜಿ ಹೇಳಿದ ಹಾಗೆ ಇವೇ ನಮ್ಮ ರಾಷ್ಟ್ರದ 
ದೇವಾಲಯಗಳು - understand ? ಇವುಗಳ ರಕ್ಷಣೆ ನಮ್ಮ ಕರ್ತವ್ಯ 

ಪವಿತ್ರವಾದ ಕರ್ತವ್ಯ , ತಿಳೀತಾ ? 
ಸಿಸ್ಟರ್‌ : ಎಸ್ , ಸರ್‌ . 
ಮೇಷ್ಟು : ಹಾಗಂತಂದ ಕಡಾನವೇ........ 
ಚೀಫ್ : ನೆನೆ ನೆನೆ ನೋನೋ ! ಬೇರೇ ಮಾತೇ ಇಲ್ಲ, understa 

nd ?...... . ಇದು restricted area ಅಂತ ಸರ್ಕಾರ ಡಿಕ್ಟೇರ್ ವರಾಡಿದೆ, 
ಅದನ್ನ ಕಾಪಾಡೋದು ನಮ್ಮ ಕರ್ತವ್ಯ. ಮಕ್ಕಳನ್ನೇ ಆಗಲಿ, 
ಇಲ್ಲಿ ಬಿಡೋದು ಕಾನೂನಿಗೆ ವಿರುದ್ಧ , ಇನ್ನು ಇಲ್ಲಿ ಕಾಯೋದಕೆ 
ಸೆಕ್ಯುರಿಟಿ ಗಾರ್ಡ್ ಹಾಕ್ತವೆ. ಮಕ್ಕಳು ಆಡೋದಕ್ಕೆ ಬೇರೆ ಜಾಗಕ್ಕೆ 

ಹೋಗಬೇಕಾಗತ್ತೆ ...........Understand ? 
ಸಿಸ್ಟರ್ : ಸರಿ, ಸರ್ , 
ಮೇಷು : ಆದ ಕೂಡಾ ನಾನೂನೂವೇ ನಾ ಯಾಕೆ ಹೇಳೋಕೆ ಬಂದೇ 

ಅಂತಂತಂದ್ರೆ ....... ಸುಡುಗಾಡು ಸುಂಟಿ....... 
ಚೀಫ್ : ನನಗೂ ಗೊತ್ತು, ಮಕ್ಕಳಿಗೆ ಈ ಊರಲ್ಲಿ ಸರಿಯಾದ ಆಟದ 

ಬಯಲಿಲ್ಲ, 
ಸಿಸ್ಟರ್‌ ಹೌದು ಸರ್ , ಅದೇ , 
ಚೀಫ್ : ಅದಕ್ಕೆ ವ್ಯವಸ್ಥೆ ಮಾಡೋಣ, understand ?....... ಈ ಪ್ಲಾನ್‌ನಲ್ಲಿ 

ಆಗೆಲ್ಲ ಫಂಡ್ ಇಲ್ಲ. ಮುಂದಿನ ಪಂಚವಾರ್ಷಿಕ ಯೋಜನೇಲಿ 


ಜಯಂಟ್ ವರಾವಾ 


ಪರಿಶೀಲಿಸೋಣಪ್ರಯತ್ನಿಸೋಣಂತೆ, 
ಮೇಷ್ಟು : ಹಾಗಂತಂತಂದ್ರೆ ....... ....... ಸುಡುಗಾಡು ಸುಂಟಿ ಈ ಹುಡುಗರೆಲ್ಲ ಆ 

ಹೊತ್ತಿಗೆ ಮುದುಕರಾಗಿ ಬಿಡ್ತಾರಲ್ಲ ಅಂತಂತಂದು. .. .... 
ತಟ್ಟನೆ ಇಲ್ಲಿನ ದೃಶ್ಯ ಮೂಕವಾಗಿ ಹಿನ್ನೆಲೆಯ ಮಕ್ಕಳ ಆಟದ ಸದ್ದು ಮೊಳಗತೊಡಗು 
ತದೆ. ಮುನ್ನೆಲೆಯಲ್ಲಿ ಚೀಫ್ ಇಂಜಿನಿಯರ್ ಕೋಪದಿಂದ ಕೈ ಬೀಸಿ ಕುಣಿದಾಡುತ್ತ 
ಏನೋ ಹೇಳುತ್ತಿರುವುದು ಮೂಕ ದೃಶ್ಯವಾಗಿ ಕಾಣಿಸುತ್ತಿರುತ್ತದೆ, ಸ್ವಲ್ಪ ಹೊತ್ತಿನ 

ಮೇಲೆ, ಪುನಃ ಹಿನ್ನೆಲೆ ಮೂಕವಾಗಲು 
ಚೀಪ್ : understand ? ತಿಳೀತಾ ? 
ಸಿಸ್ಟರ್‌ : ತಾವು ಹೇಳೊದುಕರೆಕ್ಕೇ ಸರ್‌ . 
ಮೇಷ್ಟು : ಆದ್ರೂ ಕೂಡಾನವೇ ನಾಯಾಕೆ ಹೇಳೋಕೆ ಬಂದೆ ಅಂತಂತಂದ್ರೆ , 

ಸುಡುಗಾಡು ಸುಂಟಿ ಮಾನವತೆ ಅನ್ನೋದರ ದೃಷ್ಟಿ ಯಿಂದಾ... 
ಚೀಪ್ : ಅಂದ್ರೆ ?... ಏನು ಮಾನವೀಯೆ ? ನಾವು ಮನುಷ್ಯರು ಅಲ್ಯಾ ? 

ನಾವು ರಾಕ್ಷಸರಾ ?..... 
ತಟ್ಟನೆ ಹನುಮನಾಯಕನ ಪ್ರವೇಶ, ಕುಣಿತದಲ್ಲಿ , ಚೀಫ್ ಇಂಜಿನೀರ್ ಗುಂಪಿನ ಮಾತು 
ಕತೆ ಮಕ ದೃಶ್ಯವಾಗಿ ಪರಿವರ್ತಿನಗೊಳ್ಳುತ್ತದೆ. ಹನುಮನಾಯಕನ ಪ್ರವೇಶ, ಅವನ 
ಮಾತು ಇದಾವುದೂ ಚೀಫ್ ಇಂಜಿನೀರ್ ಮತ್ತಿತರರಿಗೆ ಕಾಣಿಸುತ್ತಿಲ್ಲ ಎಂಬುದು ಭಾಸ 

ವಾಗುತ್ತದೆ. 
ಹನುಮ : ಹೊಯ್, ತಾರಾತಿಗಡಿ ಚಿನ್ನದ ಬುಗುಡಿ , ಇದೇನುಚೋದ್ಯವಯ್ಯಾ 

ಇದೇನು ಚೋದ್ಯ ! ನನಗೇ ದಿಕ್ಕು ತಪ್ಪಿ ಹೋಯಿತೋ ಅಂತ ಮತ್ತೆ 
ಮತ್ತೆ ನೋಡತ್ತೇನೆ, ಅಲ್ಲ, ಅಥವಾ ಕನಸೋ ಅಂತ ಯೋಚಿಸ್ತೇನೆ, 
ಆದರೆ ಮನುಷ್ಯರ ಹಾಗೆ ನಮಗೆ ಸಾವೂರು ಸಂತೆ ಕನಸಿನ ಕಂತೆ ಕಾಣಲಿಕ್ಕೇ 
ಇಲ್ಲವಲ್ಲ !..ಸ್ಥಳ ತಪ್ಪಲಿಲ್ಲ, ತಪ್ಪಲಿಲ್ಲ. ಬೆಟ್ಟದ ತಪ್ಪಲಲ್ಲೇ ಇದ್ದೇ 
ನಲ್ಲ . ಅದೇ ಕಾಡು, ಅದೇ ಹೊಳೆ, ನಾವು ಊರು ಬಿಟ್ಟು ಎಷ್ಟು 
ದಿನವಾಯ್ತಿಯಾ ಅಂತ ಯೋಚಿಸುವುದಾದರೆ - ದಿನವಲ್ಲಾ ಮಾಸಗಳು, 
ಮಾಸಗಳಲ್ಲಾ ಋತುಗಳು , ಋತುಗಳಲ್ಲಾ ಅಯನಗಳು, ಅಯನಗಳಲ್ಲಾ 
ವರ್ಷಗಳು ಸುಮಾರು ನಾಕೆಂಟು ಹತ್ತಿಪ್ಪತ್ತು ವತ್ಸರಗಳೇ ಕಳೆದು 


ಜಯಂಟ್ ಮಾವರಾ 


ಬಿಟ್ಟಿವೆ. ನಾವು ಊರುಬಿಟ್ಟು ಈ ಅವಧಿಯಲ್ಲಿ ಇಲ್ಲಿ ಬಾಳೆ ಬದಲು 
ಕಂಚಿನ ಕದಲು ಅಂತ, ಈ ಹೊಳೆಗೆ ಒಂದು ಆಣೆಕಟ್ಟೆ ಕಟ್ಟಿಬಿಟ್ಟಿದಾರೆ , 
ಯಂತ್ರತಂತ್ರ ಸ್ಥಾಪಿಸಿಬಿಟ್ಟಿದ್ದಾರೆ. ಆಕಾಶದ ತುಂಬಾ ತಂತೀ ಎಳದು 
ಬಿಗದು ಕಟ್ಟಿ ಬಿಟ್ಟಿದ್ದಾರೆ, ಅಂಚುಕಟ್ಟಿ ಮಿಂಚು ಬೆಳೀತಿದಾರೆ !... ಈ 
ಕಡೆ ಒಂದು ಪಟ್ಟಣವೇ ಬೆಳಕೊಂಡು ಬಿಟ್ಟಿದೆಯಲ್ಲಾ , ಬೆಂಕೀ ಪಟ್ಟಣ ! 
....ಎಲ ಎಲ ಎಲಾ ! ಇನ್ನು ಇಲ್ಲಿಂದ ಅರ್ಧಗಾವುದ ದೂರದಲ್ಲಿರುವಂಥಾ 
ನಮ್ಮ ಅರಮನೆಯಾದರೂ ಏನಾಗಿದ್ದೀತಯಾ ? ನೋಡಬೇಕು, ನೋಡ 
ಬೇಕು....(ಪ್ರೇಕ್ಷಕರಿಗೆ) ಏನಂದ್ರಿ ? .... (ಚೀಫ್ ಹತ್ತಿರ ಹೋಗಿ) ಇವ 
ರಿಗೆ ತಿಳಿದೀತಲ್ಲ ಅಂತಲೋ ? ಇಲ್ಲ ಇಲ್ಲ, ಕಣ್ಣಿಗೆ ಬೆಲ್ಲ, ನನಗೆ ಅವರು 
ಕಾಣಿಸ್ತಾರೆ, ಪರಂತು ಅವರಿಗೆ ನಾವು ಕಾಣಿಸೋಲ್ಲ. ಹೌದಯ್ಯ , ನಮ್ಮ 
ದಣಿಗಳಿಗೆ ಈಶ್ವರ ದೇವರ ವರ ಉಂಟಲ್ಲ, ನಾವು ಮನುಷ್ಯ 
ಮಾತ್ರದ ಗಂಡುಗಳಿಗೂ ಕಾಣಲಿಕ್ಕಿಲ್ಲ, ಮನುಷ್ಯಮಾತ್ರದ ಹೆಣ್ಣುಗಳಿಗೂ 
ಕಾಣಲಿಕ್ಕಿಲ್ಲ - ಅಂತ, ನೋಡಿ ಬೇಕಾದರೆ ! ಕಣ್ಣಿಗೆ ಕನ್ನ , ಮಣ್ಣಿಗೆ ಅನ್ನ 
- (ಎನ್ನುತ್ತ ಚೀಫ್‌ನ ಸುತ್ತ ಸುಳಿದಾಡಿ ತೋರಿಸುತ್ತಾನೆ. ಅವನಿಗೆ 
ಈತ ಕಾಣುವುದೇ ಇಲ್ಲ.) ಇದಲಿ , ಸಮಯ ಹಾಳುಮಾಡತಕ್ಕದ್ದಲ್ಲ. 
ಇನ್ನೊಂದು ಸಲ ಈ ಬೆಂಕಿಪಟ್ಟಣ ಸುತ್ತಿ ಪರಿಶೀಲಿಸಿಯೇ ಬಿಡುವ, 
ಆಂಜನೇಯ ಸ್ವಾಮಿ ಲಂಕಾಪಟ್ಟಣವನ್ನು ಪರಿಶೀಲಿಸಿದ ಪ್ರಕಾರ 
ದಲ್ಲಿ ........ 
ಎನ್ನುತ್ತ ನಿಷ್ಕಮಿಸುತ್ತಾನೆ. ಮತ್ತೆ ಚೀಫ್ ಇಂಜನಿಯರ್‌ ಗುಂಪು ಕೇಂದ್ರಗೋಳು 
ತದೆ. 
: understand ? ತಿಳೀತಾ ? ಇವತ್ತೇ ಕಡೆ, ನಾಳೆಯಿಂದಾ ಮಕ್ಕಳು ಬರ 
ಕೂಡದು. ಬೇರೆ ಯಾವುದಾದರೂ ಕಡೆ ಆಡಿಕೊಳ್ಳಲಿ. ಇಲ್ಲಿ ಮಾತ್ರ 
ಕಾಲಿಡಕೂಡದು, ಇವತ್ತು ಸಂಜೆಯಿಂದಲೇ ಸೆಕ್ಯುರಿಟಿ ಗಾರ್ಡ್‌ಗಳು 
ಇಲ್ಲಿ ಬಂದು ಹಾಜರಾಗ್ತಾರೆ, ಕಾವಲಿಗೆ, understand ? .. . ಮತ್ತೇನಾದರೂ 
ಮಕ್ಕಳು ಈ ಕಡೆ ಬಂದವು ಅಂದ್ರೆ , ಅವರನ್ನ (ಮೇಷ್ಟನ್ನುನೋಡಿ) 
ಅವರಿಗೆ ಚಿತಾವಣೆ ಕೊಡುವವರನ್ನೂ ಹಿಡಿದು ಪೋಲೀಸ್‌ಗೆ ಕೊಟ್ಟು 


ಚೀಟ್ 


ಜಯಂಟ್ ವರಾವಾ 


ಬಿತ್ತೇವೆ!... (ನಡೆಯುತ್ತಾನೆ. ಮತ್ತೆ ನಿಂತು ತಿರುಗಿ understand ?.... 

(ನಿಷ್ಕಮಿಸುತ್ತಾನೆ, 
ಮೇಷು : (ಚೀಫ್ ಹೋದಕಡೆಗೇ ನೋಡುತ್ತ ಹಾಗಂತಂದ್ರೂ ಕೂಡಾನನ 

ನೂವೇ ....... 
ತಟ್ಟನೆ ಕುಣಿತದಲ್ಲಿ - ಹನುಮನಾಯಕನ ಪ್ರವೇಶ, ಎಷ್ಟು ತನ್ನನ್ನೇ ನೋಡು 

ತಿರುವುದರ ಅರಿವಾಗಿ ಆತ , ಅಲ್ಲೇ ಮರೆಯಾಗುತ್ತಾನೆ. 
ಮೇಷ್ಟು : ಅಲೆ ಅಲೆ ಅಲೆ ! . .. ಮೇಡಮು , ನೋಡಿದೆಯಾ ? ಹಾಗಂತೇಳಿ. 

ಗಾಳೀಲಿ ನೆರಳು ಕುಣಿದುಕೋತಾಹೋಗಿಬಿಡಲ್ಲ... ಅಲೆ -1... 
ಸಿಸ್ಟರ್‌ : ಎಲ್ಲಿ ಸರ್‌ , ಯಾವಾಗ ? 
ಮೇಷ್ಟು : ಇದೇ ಈಗ, ಕಣ್ಣೆದುರಿಗೇನೇ ಹೋಯ್ತಲ್ಲವರಾ ! 
ಸಿಸ್ಟರ್‌ : ನಿಮಗೆ ಭ್ರಮೆ ಬಿಡಿ, ಸರ್ . 

ಒಡನೆಯೇ ಇಲ್ಲಿ ಸದ್ದು ನಿಂತು ಮೂಕ ಅಭಿನಯ ನಡೆಯುತ್ತದೆ. ಹಿನ್ನೆಲೆಯ ಮಕ್ಕಳ 
ಆಟ ಸದ್ದುಗದ್ದಲ ಕೇಂದ್ರೀಕೃತವಾಗುತ್ತದೆ. ತುಸು ಹೊತ್ತು ಕಳೆದು ಮತ್ತೆ ಇಲ್ಲಿಗೇ 

ಕೇಂದ್ರ ಪಲ್ಲಟ. 
ಮೇಷ್ಟ್ರು : ಹಾಗಂತೇಳಿ ನಾನು ಚಿಕ್ಕ ಹುಡುಗ , ಇನ್ನೂನೂವೇ ಪ್ರಾಥಮಿಕಶಾಲೆ 

ವಯಸ್ಸು .... ಇಲ್ಲಿ ಆಗ, ಸುಡುಗಾಡು ಸುಂಟಿ ಊರೂ ಇರಲಿಲ್ಲ , 
ಶಾಲೇನೂ ಇರಲಿಲ್ಲ, ಹೊಳೇಗೆ ಆಣೆಕಟ್ಟೇನೂ ಕಟ್ಟಿರಲಿಲ್ಲ. ನಮ್ಮ ಅಜ್ಜಿ 
ಸದಾಕಾಲಾನೂವೇ ಕತೆ ಹೇಳತಿದ್ರು – ಈ ಹಾಲಳ್ಳ ಉಂಟಲ್ಲ , 
ದುಗ್ಗವತೀ ನದೀ ಅಂತ ಇದರ ನಿಜವಾದ ಹೆಸರು, ಇದರ ತೀರದ 
ಅನೇವೇಯೇ , ಹಾಗಂತಂದ್ರೆ ಈ ಕಡೆ ಅರ್ಧ ಹರದಾರಿಗೆ ಒಂದು ಕಾಡು 
ಉಂಟಲ್ಲಮ್ಮಾ ಅಲ್ಲಿ , ಸುಡುಗಾಡು ಸುಂಟಿ ಕಂಕಲ ರಾಕ್ಷಸ ಅಂತ, ಭಾರೀ 
ಅರಮನೆ ಕಟ್ಟಿಕೊಂಡು ವಾಸಮಾಡ್ತಾ ಇದಾನೆ, ಮನುಷ್ಯರು 
ಅಂಬಂಥೋರಕಣ್ಣಿಗೆ ಕಾಣಿಸೋದಿಲ್ಲ ಅಂತ , ಹಂಗಂತೇಳಿ,ನೋಡೇ 
ಬಿಡಬೇಕು ಅಂತಂದದ್ದೇನೇ ನೇ , ಒಂದು ದಿನ ಹೊರಟುಬಿಟ್ಟೆ , 
ಇನ್ನೂನೂವೇ ಚಿಕ್ಕ ಬಾಲಕ, ಕಾಡನ್ನೆಲ್ಲಾ ಸುತ್ತಿದೆ, ಸುತ್ತಿದೆ, ಸುತ್ತಿದೆ. 
ದಣಿವು , ಸುಡುಗಾಡು ಸುಂಟಿ ಒಂದು ಮರದ ಕೆಳಗೆ ಕೂತುಬಿಟ್ಟೆ 


ಜಯಂಟ್ ಮಾವರಾ 


ಸಾಯಂಕಾಲದ ಸಮಯ . ಬೆಟ್ಟದ ಕಡೆಯಿಂದ ಸೂರ್ಯನ ಕಂಗಿರಣಗಳು 
ತೂರಿ ಬಾ ಇರೋ ಹಾಗೇನೇವೇಯೇ ........ ಆಹಾ, ಆಹಾ, ಆಹಾ, 
ಹಾಗಂತೇಳಿ ಎಂಥಾ ಭಾರೀ ಅರಮನೆ ಅಂತಿಯೇ , ಅಪ್ಪಟ ಬಂಗಾರದ 
ಅರಮನೆ ಕಣ್ಣೆದುರಿಗೇನೇವೇಯೇ ಗೋಚರಿಸಿಬಿಡ್ತು . ಅದೇ ಕಂಕಲಾ 
ಸುರನ ಅರಮನೆ.. . ಹಾಗೇ ನೋಡನೋಡತಿದ್ದ ಹಾಗೇನೇವೇಯೇ 
ಮಾಯವಾಗಿಬಿಡು . .. ಈ ವಯಸ್ಸಲ್ಲಿ ಕೂಡಾನೂವೇ ನೆನಸ್ಕೊಂಡ್ರೆ 
ಸುಡುಗಾಡುಸುಂಟಿ ನೆನ್ನೆ ಸಾಯಂಕಾಲ ನೋಡಿದೆನೋ ಅನ್ನೋ ಹಾಗೆ 

-ಕಣ್ಣಿಗೆ ಕಟ್ಟತ್ತೆ . 
ಸಿಸ್ಟರ್ : (ಕೈಯಲ್ಲಿಯ ವಾಚ್ ನೋಡಿ) ಹೊತ್ಯಾಯು ಸಾರ್‌ 
ಮೇಷ್ಟು : ಕಥೇನೇನೇ ಸುರುಮಾಡಿಬಿಟ್ಟೆ ನಾನು, ಹಾಂ , ನಡಿ ಹೋಗೋಣ. 

ಹಾಗಂತಾದೂಕೂಡಾನನವೇ .... ಹತ್ತಾಗಿ ಬಿಡು ಅಲ್ಲವಾ ? ... 
ಮುದುಕ ಆಗಿಬಿಟ್ಟೆ , ಸುಡುಗಾಡುಸುಂಟಿ...... 

ಇಬ್ಬರೂ ನಿಷ್ಕ , ವಿಸುತ್ತಾರೆ. ಹನುಮನಾಯಕನ ಪ್ರವೇಶ. 
ಹನುಮ : ಎಲಾ ಮುದುಕ ಎಲಾ ಮುದುಕ ! .... ಕಾಲಿನ ನೆಲಾ ಕಾಣೋದಿಲ್ಲ, 

ಚಂದ್ರನ ಮೊಲಕಾಣುತ್ತೆ ಅಂತಾನಲ್ಲ ! ಒಳ್ಳೇ ಮಲಾವತಿ, ಇನ್ನೊಂದು 
ಕ್ಷಣ ಆಗಿದ್ರೆ ನಾನು ಅವನಿಗೆ ಕಂಡೇ ಬಿಡತಿದ್ದೆ . ಸದ್ಯ ಬಚಾವಾದೆ ... 
( ಸುತ್ತನೋಡಿ 
) ಎಲ್ಲಾ ಹೋದರಯ್ಯಾ , ಯಾರೂ ಇಲ್ಲ . ನಿರ೦ಬಳ ಆಯು 
....(ಪ್ರೇಕ್ಷಕರ ಕಡೆ ನೋಡಿ) ಈಗ, ನೀವು ಹೇಳಿರಯಾ ನೋಡುವ 
ನಾನು ಯಾರು ಅಂತ.... (ಬಟ್ಟೆಯೊಳಗೆ ಕೈತೂರಿ ಒಂದು ಕಿರು 
ಕಪ್ಪಡಿ ತೆಗೆದು ಮುಖ ನೋಡಿಕೊಂಡು) .... ಅಲ್ಲ , ಒಂದ್ಬಲ ನಾನೇ 
ನೋಡಿಕಂಡೆ, ಮತ್ತೆ ನಾನೇ ಹೌದೋ ಅಲ್ಲವೋ ಅಂತ.... ಹೋಗಲಿ , 
ನನಗೆ ವಯೋಮಾನ ಏನು ಅಂತಾದರೂ ಹೇಳಿನೋಡುವ ... ಯಾರು 
ಬೇಕಾದರೂ ಹೇಳಿರಯ್ಯಾ ... ಇನಾಮುent ಗಾಳಿ ಕುದುರೆಗೆ ಗಡ್ಡದ 
ಲಗಾಮು, ಸರೀ ಹೇಳಿದ್ರೆ ಸವರನ್ ಇನಾಮು ! ಹೇಳಿ ನೋಡುವ! 
... ಸೋತಿರಾ,ಸೋತಿರಾ ?....ಹೋಗಲಿ ನಾವೇ ಹೇಳಿಬಿಡವ, ಕೇಳಿ 


ಜಯರಿಂಟ್ ವರಾಮಾ 


ಮರರ ಹಿಂದೆ ಆರು, ಆರರ ಹಿಂದೆಮರು: ಮೊದಲು ಅರವತ 
ಮರು, ಆಮೇಲೆ ಮೂವತ್ತಾರು• ಅಂದರೆ, ಆರುನೂರ 
ಮೂವತ್ತಾರು, ಸರೀ ಆರುನೂರಾ ಮೂವತ್ತಾರು ವರ್ಷ ವಯಸ್ಸು !.... 
ಆಂ ? ಅದ್ಯಾರಪ್ಪಾ ಅಲ್ಲಿ - ಹೌದೇನಲೇ ಹನುಮನಾಯಕ ಅಂತ 
ನಕ್ಕೊರು?.... ಪರವಾ ಇಲ್ಲ. ವಯೋಮಾನ ತಿಳಿಯದಿದ್ದರೂ ನಾನು 
ಹನುಮನಾಯಕ ಅನ್ನೋದುತಿಳೀತಲ್ಲ , ಇಲ್ಲಿ ಒಬ್ಬರಿಗಾದರ , ಆನಂದ 
ವಾಯ್ತಯ್ಯ , ಒಂದು ಇನಾಮು ಕೊಟ್ಟು ಬಿಡುವ ಅವರಿಗೆ, ( ಬಟ್ಟೆ 
ತಡವಿ) ಓ ಇನಾಮು ತಂದೇ ಇಲ್ಲ. ಹೋಗಲಿ ಇಲ್ಲಿ ನನ್ನ ತನಕಾ 
ಬರೋದುಉಳೀತು. ಅಲ್ಲೇ ನಿಮ್ಮ ಪಕ್ಕದವರ ಹತ್ತರ ಇಸಕೊಂಡು 
ಬಿಡಿ. .. ಓಹೋಯಮ್ , ಇವತ್ತಿನ ದಿವಸಕ್ಕೆ ಸರಿಯಾಗಿ ಆರುನೂರು 
ವತ್ಸರಗಳ ಹಿಂದೆ, ಆಗ ನನಗೆಮವತ್ತಾರು ವಯಸ್ಸು , ಒಂದು ಹೆಂಡತಿ 
ಒಂಬತ್ತು ಮಕ್ಕಳು, ಅವರನ್ನ ಊರಲ್ಲಿ ಬಿಟ್ಟು ನಾನು ಭಾಗವತರ ಆಟದ 
ಮೇಳ ಸೇರಿಕೊಂಡಿದ್ದೆ , ಅವತ್ತು ರಾತ್ರಿ ಆಟ ಮುಗಿಸಿ , ಮಾರನೇ ಬೆಳಿಗ್ಗೆ 
ಪಂಚ ಪಂಚ ಉಷಃಕಾಲದಲ್ಲಿ ಯಥಾರೂಢಿಯ ಪ್ರಕಾರ ಗಂಜಿಯನ್ನ 
ಭುಂಜಿಸಿ ಶಯನ ಹಾಕಿದವಯಾ ... ಏಳುವಾಗ ಸಂಜೆಯಾಗಿ ಬಿಟ್ಟಿತ್ತು . 
ಎಲ್ಲಾ ಎದ್ದು ಹೋಗಿ ಬಿಟ್ಟಿದ್ದರು. ಮುಂದಿನ ಮೊಕ್ಕಾಂ ಹೇಗೋ 
ಗೊತ್ತಲ್ಲ, ತೆರಳಿ ಬಿಡುವ ಅಂತ ಎದ್ದೆ , ಏಳುವಷ್ಟರಲ್ಲಿ ಏನು ಹೇಳು 
ವುದಯ್ಯಾ , ಆಕಾಶವನ್ನೇ ಕವಿದು ಬಿಟ್ಟಂಥಾ ಅಂತರ ಬೆಂತರ ಬಿರುಗಾಳಿ, 
ಅದರ ಹಿಂದಕ್ಕೇನೇ ಥೈ ಥೈ ಅಂತ ಕುಣಿತಾ ಬಂದು ಎದುರಿಗೇ ನಿಂತು 
ಬಿಡು ಒಂದು ಅಕರಾಳ ವಿಕರಾಳ ರೂಪ! ನಾನಾದರೂ ಹೆದರಲಿಲ್ಲ, 
ಭಳಿರೇ ಪರಾಕ್ರಮಿ ಕಂಠೀರವ ಅಂತ ಬಿರುದು ಹೇಳಿ ಪರಾಕು ಹಾಕಿ 
ಬಿಟ್ಟೆ .. ಹಾಂ ಅಂತ ಅಬ್ಬರಿಸಿತು .......ನಂಗೆ ಇನ್ನೂ ರಾತ್ರಿ ಆಟದ್ದೇ 
ನೆನಪು - ಪರಾಕೇ , ಕಂಕಲಾಸುರರ ಕಡೆ ಹನುಮನಾಯಕ ಅಲ್ಲವೋ ನಾನು 
- ಅಂದೆ. ಸಮ ಸಮ ಸಮಾ - ಅಂತ ಗಹಗಹಿಸಿ ನಗತಾ ನನ್ನನ್ನ 
ಕಂಕುಳಲ್ಲಿ ಸಿಕ್ಕಿಸಿಕೊಂಡು ಹೊರಟೇಬಿಡಬೇಕಾ ?........ ಅವತ್ತಿಂದಾ ಈ 


ಜಯಂಟ್ ವಾಮಾ 


೧೨ 


ತನಕಾ ನಾನು ಕ೦ಕಲಾಸುರರ ಜತೇಲೇ ಇದ್ದ ಕಂಡು ಬಿಟ್ಟಿದ್ದೇನೆ. ಅವರಿಗೆ 
ಸಾವು ಅನೆದೇ ಇಲ್ಲ. ಹಾಗಾಗಿ ಅವರು ನನಗೂ ಸಾಯೋದಕ್ಕೆ 
ಬಿಡೋದಿಲ್ಲ....... ಇಲ್ಲೇ ಅವರ ವಸ್ತಿ . ಇಲ್ಲಿಂದ ಅರ್ಧ ಹರದಾರಿ 
ದರದ ಆ ಕಾಡು ಉಂಟಲ್ಲ - ಅಲ್ಲೇ ಅವರ ಅರಮನೆ.... ಹಾಗಂತ 
ನಾವು ಮನುಷ್ಯರ ಕಣ್ಣಿಗೆ ಕಾಣಲಿಕ್ಕಿಲ್ಲ. ಈ ಪ್ರಕಾರದಲ್ಲಿ ಮನುಷ್ಯ 
ಮಾತ್ರದವರ ಕಣ್ಣಿಗೆ ಕಾಣದೆ ಇರುವ ಹಾಗೆ ನಾವು ನಮ್ಮ ಕಂಕಲಾಸುರ 
ದಣಿಗಳ ಸಂಗತಿ ವಸ್ತಿ ಮಾಡಿಕೊಂಡು ಇರತಾ ಇರಲಾಗಿ, ಈಗ ಹತ್ತೋ 
ಇಪ್ಪತ್ತೊ ಮೂವತ್ತೋ ವರ್ಷಕ್ಕೆ ಹಿಂದೆ ಒಂದು ದಿನ , ದಣಿಗಳು 
ನಮ್ಮನ್ನು ಕರಸಿ , ಅಯಾ ಹನುಮನಾಯಕ ನಮಗೆ ಬೇಸರವಾಗಿದೆ 
ಆಪ್ತರಾಗಿರತಕ್ಕಂಥಾ ನಮ್ಮ ಮಿತ್ರರಲ್ಲಿಗೆ ಭೇಟಿಕೊಟ್ಟು ಅಲ್ಲಿ ಕೆಲವು ದಿನ 
ಇದ್ದು ಬೇಸರ ಪರಿಹರಿಸಿಕೊಂಡು ಬರುವ - ಅಂದರು . ಸಮ ಮಹಾ 
ಸ್ವಾಮಿ - ಅಂದೆ, ಎಂಥಾ ಆಪ್ತರು ಯಾರಯಾ ನಮಗ - ಅಂದರು . 
ತಮಗೆ ಗೊತ್ತು ದಣಿಗಳೇ ಅಂದೆ. ಆಫ್ರಿಕಾ ದೇಶದಲ್ಲಿ ಲುಮುಂಬಾ 
ಅಂಥ ಒಂದು ಮಹಾನಗರವುಂಟು, ಅದಕ್ಕೆ ಅಧೀಶರಾಗಿರತಕ್ಕಂಥಾ 
ಉಮುಂಬಾಸುರರು ನಮ್ಮ ಆಪ್ತರು - ಅಂದರು , ತೆರಳಿಯೇ ಬಿಡುವ 
- ಅಂದೆ. ಅದೇ ಅವತ್ತು ಹೋದವರು ಇವತ್ತು ಮರಳಿದೆನಯ್ಯಾ 
ನಾನು , ನಮ್ಮ ದಣಿಗಳಾದರೂ ವಾರದಲ್ಲಿ ಬಂದಾರು, ಮಾಸದಲ್ಲಿ ಬಂದಾರು 
........ ಇಷ್ಟರಲ್ಲಿ ಇಲ್ಲಾದರೂ ಆಣೆಕಟ್ಟು ಊರು ಕಂಬ ತಂತಿ ಅಂತ 
ಏನೇನೋ ಬದಲಾವಣೆಗಳು ಆಗಿಹೋಗಿದ್ದಾ ವಯ್ಯಾ - ಗುರುತೇ ಸಿಕ್ಕ 
ಲಿಕ್ಕಿಲ್ಲ, ಇರಲಿ, ತಕ್ಷಣವೇ ನಮ್ಮ ಅರಮನೆಯ ಕಡೆ ತೆರಳಿ ಅಲ್ಲೇನಾಗಿದೆ 
ಅಂತ ನೋಡಬೇಕು, ತಡಮಾಡತಕ್ಕದ್ದಲ್ಲ........ 

ಹೊರಡಲು ಸಿದ್ದನಾಗುವಾಗ ಪಾರ್ಶ್ವದಿಂದ ಗುಂಡಿನ ಸಪ್ಪಳ ಕೇಳುವುದು . 
ಹನುಮ : ಇದೇನಯಾ ಸದ್ದು , ನೋಡಿ ಬರತೇನೆ. (ಹೋಗಿನೋಡಿ ಹಿಂದಕ್ಕೆ 

ಬಂದು)ಹೋಮ್, ಕೈಯಲ್ಲಿಕೋವಿಹಿಡಿದ ಇಬ್ಬರು ಕಾವಲು ಭಟರು 
ಬರಾ ಇದ್ದಾರಯ್ಯಾ , ನಿಂತು ಪರಿಶೀಲನೆ ಮಾಡಿ ನೋಡಿದ್ದೇನೆ 


ಜಯಂಟ್ ಮಾಮಾ 


ಸ್ವಾರಸ್ಯವುಂಟಯ್ಯಾ ಸ್ವಾರಸ್ಯವುಂಟು - ವಾತಾಡಲಿಕ್ಕೆ ಭಾಷೆಯೇ ಬರುವು 
ದಿಲ್ಲ, ಅವರಿಗೆ, ಹಾಗಂತ ನಮ್ಮ ದಣಿಗಳಿದ್ದಾರಲ್ಲ, ಮುಂಗಾಲಿಟ್ಟು ಬರುವ 
ವೈರಿಯನ್ನು ಕಂಗಾಲು ಮಾಡಿಕಳಿಸುವ ರುಂಡಮುಂಡ ಗಂಡಭೇರುಂಡ 
ಅಂತ ಬಿರುದು ಹೊತ್ತಂಥಾ ನಮ್ಮ ದಣಿ ಕಂಕಲಾಸುರರ ಮಾತು ಅಂತ 
ಆಡಲಿಕ್ಕಿಲ್ಲ : ಯಾಕೆಂದರೆ ಅವರಿಗೆ ಮಾತೇ ಬರೋದಿಲ್ಲ . ಏನು ಹೇಳುವು 
ದಿದ್ದರೂ ಅವರು ಕುಣಿದೇ ತೋರಿಸಿ ಬಿಡುವವರು ...... ಇಕೊಳ್ಳಿ , 
ಕೋವಿಹೊತ್ತ ಈ ಕಾವಲು ಭಟರಿದ್ದಾರಲ್ಲಾ , ಮೆಚ್ಚಿದ ಮೆಚ್ಚಿದೆ 

ಂತೆಯಲ್ಲಿ ಸಿಕ್ಕಲಿಕ್ಕಿಲ್ಲ. ಸಾಗರದಲ್ಲಿ ಸಿಕ್ಕಲಿಕ್ಕಿಲ್ಲ - ಗಾಳಿಯಲ್ಲಿ 
ಗುಂಡು ಹಾರಿಸಿಕೊಂಡೇ ಮಾತಾಡ್ತಾರಲ್ಲಾ . ....... 
ಕೋವಿಹೊತ್ರ ಇಬ್ಬರುಪೊಲೀಸರ ಪ್ರವೇಶ, ಒಬ್ಬ ಕೋವಿಯೆತ್ತಿ ಗಾಳಿಯಲ್ಲಿ ಒಂದು 
ಗುಂಡು ಹಾರಿಸುತ್ತಾನೆ. ಅದಕ್ಕೆ ಉತ್ತರವಾಗಿ ಇನ್ನೊಬ್ಬ ಮೂರು ಗುಂಡು 

ಹಾರಿಸುತ್ತಾನೆ. 
ಹನುಮ ; ತಿಳೀತಾ ತಿಳೀತು.......ಒಬ್ಬ ಗುಂಡು ಹಾರಿಸಿ ಕೇಳ್ತಾನೆ ಎಲ್ಲಿ 

ಅಂತ, ಅದಕ್ಕೆ ಇನ್ನೊಬ್ಬ ಗುಂಡುಹಾರಿಸಿ ಉತ್ತರ ಕೊಡ್ತಾನೆ, ಇಲ್ಲೇ , 
ನೀನಿಲ್ಲಿ ನಾನಿಲ್ಲಿ - ಅಂತ , 
ಇಬ್ಬರೂ ಪೋಲೀಸರು ಆಚೆಈಚೆ ಪಾರ್ಶಗಳಲ್ಲಿ ಪಹರೆ ನಿಲ್ಲುತ್ತಾರೆ. ಅಷ್ಟರಲ್ಲಿ , ಹಿನ್ನಲೆ 
ಯಲ್ಲಿ ಆಡುತ್ತಿರುವ ಹುಡುಗರೆಲ್ಲ ಗುಂಡಿನ ಸಪ್ಪಳಕೇಳಿದ್ದರಿಂದ ಗುಂಪಾಗಿ ಈ ಕಡೆಗೇ 

ಬರುತ್ತಾರೆ. 
ಎಲ್ಲರೂ : ಪೋಲಿಸಿನೋರು, ಪೋಲೀಸಿನೋರು! 
ಬಂಟು : ಇಲ್ಲಿ ಕಾವಲು ಕಾಯೋಕೆಬಂದರು ಅಂತ ಕಾಣುತ್ತೆ , 
ಮಿನಿ : ನಾಳೆಯಿಂದ ನಾವು ಇಲ್ಲಿ ಆಟಕ್ಕೆ ಬರೋ ಹಾಗೆ ಇಲ್ಲ. 
ಬಂಟು : ಎಲ್ಲಿಗೆಹೋಗೋದಪ್ಪಾ ನಾಳೆಯಿಂದ ಆಟಕ್ಕೆ ? 
ಜೇನಿ : ( ಹನುಮನನ್ನು ಕಂಡು) ಇಲ್ನೋಡಿ, ಇವನ್ಯಾರೋ ಹೊಸಬರು, 
ಪಮ್ಮಿ : ಹೌದಲ್ಲ , ಯಾರೋ ಹೊಸಬರು . 
ಕಾಮು : ಅರೆ, ಯಾರು ಇದು ? ನಾವು ನೋಡೇ ಇಲ್ಲ. 
- ಮಿಟ್ಟಿ : ನಮ್ಮ ಊರಿನೋರುಅಲ್ಲಾ , 


ಜಿಯಂಟ್ ಮಾವಲಾ 


೧೪ 


ಜಾಳ : ಏಯ್, ಎಷ್ಟು ಚಂದ ಇದಾರೆನೋಡಿ. 
ಸೋನಿ : ಅವರ ಬಟ್ಟೆ ಎಷ್ಟು ಚಂದ ಉಂಟು ನೋಡಿ. 

ಈ ಹನುವು - ಈಗ ನೃತ್ಯಗತಿಯಲ್ಲಿ ಅಲ್ಲಲ್ಲಿ ಅಡಗಿಕೊಳ್ಳಲು ಯತ್ನಿಸುತ್ತ ಚಲಿಸುತ್ತಿದ್ದಾನೆ. 
ಚೆಟ್ಟಿ : ಏಯ್ , ಏಯ್ , ಎಷ್ಟು ಚಂದ ಕುಣೀತಾರೆ , ನೋಡಿ: 
ಬಂಟು : ಅಂಕಲ್ , ಅಂಕಲ್ . .. .. . 
ಸುದ್ದಿ : ಮಾಮಾ, ಮಾಮಾ....... 

ಹನುಮ ಮೆಲ್ಲಗೆ ಲ್ಲಿಂದ ಜಾರಿಕೊಂಡು ನಿಷ್ಕಮಿಸುತ್ತಾನೆ. ಹುಡುಗರು ಅವನ ಬೆನ್ನು 

ಹತ್ತುತ್ತಾರೆ. 
ಚಾಕು : ಹೋಗಿಬಿಟ್ಟರಲ್ಲ. .. ... 
ಚೇರ : ಹೋಗೇಬಿಟ್ಟರಲ್ಲ......... 
ಬಾಳ : ಏ ಬನ್ನಿ ಬನ್ನಿ , ಹಿಂದೇಹಗೋಣ, ಮಾತಾಡಿಸೋಣ: 
ತಂಪ : ನಡೀರಿ, ಹೋಗೋಣ, 
ಆ 

ಎಲ್ಲಾ ಹುಡ ಗರೂ ಆತನ ಹಿಂದೆ ಧಾವಿಸುತ್ತಾರೆ. ಆಮೇಲೆ ಮತ್ತೊಂದು ಕಡೆಯಿಂದ 

ಹನುಮ ಪ್ರವೇಶಿಸುತ್ತಾನೆ. 
ಹನುಮ : ಒಳ್ಳೆ ಮಲಾವತಿ ಮಾರಾಯ್ತಿ ... ಮಕ್ಕಳ ಮಾಳ ಮಂಗನ ತಾಳ ! 

ಇವು ಬೆನ್ನು ಹತ್ತಿಯೇ ಬಿಟ್ಟೆವು... ಎಲಾ ಶಿವನೇ , ಇವಕ್ಕೆ ನಾನು ಹ್ಯಾಗೆ 
ಕಂಡೆ ಅಂತ.... ಒರಳುಕಲ್ಲು ಈಶ್ವರದೇವರ ವರವೇ ಸುಳ್ಳಾಯಿತ ?.... 
(ಯೋಚಿಸಿ) ಹಾಗಲವಯ್ಯಾ ಹಾಗಲ್ಲ, ಗಂಡುಗಳಿಗೆ ಕಾಣಲಿಕ್ಕಿಲ್ಲ, ರ್ಹೆ 
ಗಳಿಗೆ ಕಾಣಲಿಕ್ಕಿಲ್ಲ ಅಂತ ದೇವರು ವರ ಕೊಟ್ಟಿದ್ದಲ್ಲವೊ ? ಈ ಮಧ್ಯೆ 
ಹುಡುಗರು ಮದಕರು ಹೊರಗೇ ಉಳಿದುಬಿಟ್ಟರು. ಇರಲಿ , ಇವಾದರೂ 
ಈಗ ನನ್ನನ್ನು ಬಿಡಲಿಕ್ಕಿಲ್ಲ ಅರಮನೆ ತನಕವೂ ಬೆನ್ನು ಹತ್ತುತಾವೆ.... 
ಹೀಗೆ ಮಾಡೇನಯ್ಯಾ , ಅವಕ್ಕೆ ಮಂಕುಬೂದಿ ಚೆಲ್ಲಿ ಕಣ್ಣಿಗೆ ಭ್ರಮೆ 
ಅಡರುವ ಹಾಗೆ ಮಾಡ್ತೀನೆ.. . ತಕ್ಕಲಕಾರಿ ತಿರ ಮರಗು ಹಾದಿ , 
ಮಕ್ಕಳ ಕಣ್ಣಿಗೆ ಮಂಕು ಬೂದಿ.... 

ಹಿಂತಿರುಗಿ ಕೈಯಾಡಿಸಿ ನಿಷಮಿಸುತ್ತಾನೆ, ಹುಡುಗರು ಓಡು ಬರುತ್ತಾರೆ; 
ಚೇರ : ಎಲೆ ಹೋಗೇ ಬಿಟ್ಟರಲ್ಲ ಹೊಸಾ ಅಂಕಲ್ .... . 


ಜಯಂಟ್ ವಠಾಮಾ 


ಚೆನ್ನ : ಹೋಗೇ ಬಿಟ್ಟರಲ್ಲ ........ 
ಕಾಮು : ಈ ಕಡೇನೇ ಬಂದ್ರು . .... .. 
ಬಾಳ : ಹೌದೌದು ಈ ಕಡೇನೇ ಬಂದ್ರು ........ 
ತಂಪ : ನನ್ನ ಕಣ್ಣಿಗೆ ಏನೋ ಆಗಿ ಬಿಡ್ರಪ್ಪ 

.... ಮಂಕು ಮಂಕು. 
| ಚೇರ : ನಂಗೂ ಹಾಗೇ ..... . 
ಬಾನಿ : ನಂಗ ಒಂಥರಾ ಆಗಿಬಿಟ್ಟಿದೆ...ಕಣ್ಣೆ ಸರೀ ಕಾಣೋಲ್ಲ 
. 
ಹುಡುಗರು : ನಮಗೂ ಹಾಗೇ .. ….... 

ಎ : ನಮಗೂ ಹಾಗೇ ... 
ನಿಮ್ಮಿ : ಈಗ ನಾವು ಊರು ಬಿಟ್ಟು ಸುವರಾರು ಎರಡು ಕಿಲೋಮೀಟರ್ 

ಬಂದಿಲ್ವಾ ? 
| ಚೇರ : ಎರಡೇನು ಜಾಸ್ತಿನೇ ಬಂದ್ವಿ . 
ಬಂಟು : ( ಹಿನ್ನೆಲೆಗೆ ತಿರುಗಿನೋಡಿ) ಅರೆ, ಇದೇನಿದು, ಇಲ್ಲಿ ಮತ್ತೆ ಡ್ಯಾಮೇ 

ಕಾಣುತ್ತಲ್ಲಾ ? 
ಬಿಂಕು : ಅಲ್ಲಿಂದ ಇಷ್ಟು ದೂರ ನಡಕೊಂಡು ಬಂದಿದೀವಿ, ಇಲ್ಲಿ ಹ್ಯಾಗೆ ಕಾಣುತ್ತೆ 

ಡ್ಯಾವು ?......(ನೋಡಿ 
) ಅರೆ, ಹೌದಲ್ಲ........ 
ಪಮ್ಮಿ : ಡ್ಯಾಮ್ ಸೈಟಿಗೇ ಬಂದ್ದಿಟ್ಟಿದೇವೆ !....... 
ನಿಮ್ಮಿ : ಅದು ಹ್ಯಾಗೆ ಬಂದೆವು? 

: (ನೋಡಿ, ಮೆಲ್ಲಗೆ ಆ ಕಡೆ ನಡೆಯುತ್ತ ) ಏಯ್ , ಸರಿಯಾಗಿನೋಡಿ, 
ಡ್ಯಾಮ್ ಸೈಟ್ ಅಲ್ಲ ... ಬದಲಾಗ್ತಾ ಇದೆ... 
ಹಿನ್ನೆಲೆಯಲ್ಲಿ ಈಗ ನಿದಾನವಾಗಿ ಡ್ಯಾಮ್ ಸೈಟ್ ದೃಶ್ಯವನು ಅರಮನೆ ದೃಶ್ಯವಾಗಿ 

ಪರಿವರ್ತಿಸಲಾಗುತ್ತಿದೆ. 
ಕೇಳು : ಯಾಕೋ ನನ್ನ ಕಣ್ಣಿಗೆ ಮಂಕು ಮಂಕಪ್ಪಾ .... ಹೌದು... 
ಬಂಟು : ಏಯ್ , ಹೌದು, ಭಾರೀ ಅರಮನೆ ಹಾಗೇ ಕಾಣುತ್ತೆ . 
ಮೀನ : ಮೊನ್ನೆ ನಮ್ಮ ಮೇಡಮ್ ಅದ್ಯಾವುದೋ ' ಕ್ಯಾಸಲ್ ” ಅಂತ ಒಂದು 

ಚಿತ್ರ ತೋರಿಸಲಿಲ್ವಾ , ಹಾಗೇ ಕಾಣಿದೆ. 


ಜಯಂಟ್ ವರಾವರಾ 


ಹುಡ್ಗರು : ಹೌದು, ಹೌದು. 

ದೃಶ್ಯ ಬದಲಾವಣೆ ಪೂರ್ತಿಯಾಗಿ , ಈಗ ಎತ್ತರದ ಕಲ್ಲು ಗೋಡೆಗಳ ಭಾರೀ ಕಟ್ಟಡ 
ಎದುರು ಕಾಣುತ್ತಿದೆ. ಹುಡುಗರೆಲ್ಲ ಆ ಕಡೆ ಧಾವಿಸುತ್ತಾರೆ ; ಗೋಡೆ ಕಂಬಗಳನ್ನು 

ಪರಿಶೀಲಿಸತೊಡಗುತ್ತಾರೆ. 
ಬಾಳ : ಕಲ್ಲು ಬಂಡೇನೇ ತಂದು ಕಟ್ಟಿದ ಹಾಗಿದೆ ಅಲ್ವಾ ? 
ಚೆನ್ನ : ಈ ಕಂಬಗಳನ್ನು ನೋಡು. 
ತಂಪ : ಆನೆಗಳನ್ನ ಕಟ್ಟಿ ಹಾಕಬಹುದು. 
ಮೀನಿ : ಕಿಟಕಿಗಳೇ ಕಾಣೋದಿಲ್ಲ . ಈ ಅರಮನೇಗೇ , 
ಮಿಟ್ಟಿ : ಒಂದೇ ಒಂದು ಬಾಗಿಲು ಅಂತ ಕಾಣುತ್ತೆ ಬೇರೆ ಬಾಗಿಲೇ ಕಾಣಿಸೋದಿಲ್ಲ. 
ಸೋನಿ : ಒಳಗೆ ಯಾರೂ ಇಲ್ವೇ ಇಲ್ವಾ ? 
ಬಂಟು : ಇಲ್ಲಿ ಸುತ್ತಾ ಎಲ್ಲಾ ನೋಡಿದ್ರೆ ನಮ್ಮ ಡಾಮ್ ಸೈಟ್ ಇದ್ದ ಹಾಗೇ 

ಇದೆ ಅಲ್ವಾ ? 
ಬಿಂಕು : ನಾವು ಇನ್ನು ಆಡೋದಕ್ಕೆ ಇಲ್ಲೇ ಬರಬಹು , 
ಕೆಲವರು : ಹೌದು, ಹೌದು, ಇಲ್ಲೇ ಬರೋಣ. 
ಕೇಳು : ದೊಡ್ಡ ಅಂಗಳ ಇದೆ. 
ಮ , ಕೆಲ ! ಇಲ್ಲೇ ಬರೋಣ. 
ಕಾಮು : ಅಂಕಲ್ ಇಲ್ಲೇ ಬಂದು ಅಲ್ಯಾ 
ಕೇಳು : ಎಲ್ಲೂ ಹೋಗೇ ಬಿಟ್ರು . 
ಚಾಕು : ಈ ಅರಮನೆ ಒಳಗೆ ಹೋದರೋ ಏನೋ , 
ನಿಮ್ಮಿ : ಒಳಗಡೆ ಏನೂ ಕಾಣಿಸೋದೇ ಇಲ್ಲಲ್ಲಾ 
ಬಾಳ : ಅಂಕಲ್ ಹೋದ್ರು, ನಮಗೆ ಅರಮನೆ ಸಿಗು . 
ಚೆನ್ನ : ನಮಗೆ ಅಂಕಲ್ಲ ಬೇಕು. 

ಹನುಮ ಮೆಲ್ಲನೆ ಪ್ರವೇಶಿಸುತ್ತಾನೆ. 
ಹನುಮ : ಒಳ್ಳೆ ಗಂಟು ಬಿದ್ದವಲ್ಲ ಮಾರಾಯ್ತಿ .... . 
ಹುಡುಗರು : (ಕೆಲವರು ) ಅಂಕಲ್ ಬಂದರು , ಅಂಕಲ್ ಬಂದರು . 

( ಇನ್ನು ಕೆಲವರು) ಅಂಕಲ್ ಸಿಕ್ಕರು. 


- ೧೭ 


ಜಯಂಟ್ ಮಾವರಾ 


ಹನುಮ : ( ಹುಡುಗರು ತನ್ನ ಕಡೆ ಬರುತ್ತಿರಲು ತಾನೂ ಅವರನ್ನು ಸಮೀಪಿಸಿ 

ಭಾಗವತರ ಹಾಡಿನ ಧಾಟಿಯಲ್ಲಿ - ) ಎಲವೋ ಪೋರರೆ ಕೇಳಿ ಕೇಳಿ... 
( ಅಷ್ಟರಲ್ಲಿ ಮುಂಡಾಸು ಬಿಚ್ಚುತ್ತಿರಲು) ಪೇಟ ಬಿಚ್ಚಿತು ಸ್ವಲ್ಪ ತಾಳಿ.... 
( ಪೇಟ ಸುತ್ತಿಕೊಂಡು) ಎಲವೋ ಪೋರರೇ ಕೇಳಿ ಕೇಳಿ, ಯಾಕೆ ಬಂದಿರಿ 
ಇಲ್ಲಿ ಹೇಳಿ, ಈಗ - ಯಾತಕ್ಕೆ ಬಂದದ್ದು ಹೇಳಿ... 

ಹುಡುಗರೆಲ್ಲಾ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾರೆ, 
ಬಾಳ : ಅಂಕಲ್ ಸಂಗೀತದಲ್ಲೇ ಮಾತಾಡ್ತಾರೆ ! 
ಹುಡುಗರು : ( ಕೆಲವರು) ಜಿಂದಾಬಾದ್ ಜಿಂದಾಬಾದ್ 

( ಇನ್ನು ಕೆಲವರು ) ಹೊಸ ಅಂಕಲ್ ಜಿಂದಾಬಾದ್ 
ಬಂಟು : ಇನ್ನೊಂದು ಹಾಡು ಹೇಳಿ, ಅಂಕಲ್ , 
ಜೇನಿ : ಹೇಳಿ, ಅಂಕಲ್ . 
ಎಲ್ಲರ : ಹೇಳಿ ಅಂಕಲ್ , ಹೇಳಿ ಅಂಕಲ್ , 
ಹನುಮ : ಎಲಾ ಎಲಾ ಧೂರ್ತ ಬಾಲಕರಿರ, ತಟ್ಟನೆ ಕೇಳುವಂಥಾ ಪ್ರಶ್ನೆಗೆ 

ಚಟ್ಟಂತ ಉತ್ತರ ಕೊಡತಕ್ಕದ್ದು ಬಲ್ಲಿರಾ ? ಈಗ ಹೇಳಿಕೊಳ್ಳಿ – 

ನೀವೆಲ್ಲಾ ಯಾರು, ಯಾತಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ದೀರಿ ? 
- ನಿಮ್ಮಿ : ಹ್ಯಾಗೆ ಮಾತಾಡ್ತಾರೆ ನೋಡು 

ಪಮ್ಮಿ : ನಮ್ಮ ಕನ್ನಡ ಮೇಷ್ಟು ಪಾಠ ಮಾಡೋ ಹಾಗೆ, 
- ಬಂಟು : ಗೊತ್ತಿಲ್ವಾ ಅಂಕಲ್ , ನಾವೆಲ್ಲಾ ಹಾಲು ಹಳ್ಳಿ ಕಾಲೋನಿಯವರು , 
ಮೀನಿ : ಅಲ್ಲಿ ಡ್ಯಾಮ್ ನೋಡಿದರಲ್ಲಾ , ಅಲ್ಲೇ ಹಾಲಳ್ಳ ಕಾಲೋನಿ ಅಂತ, 
ಬಿಂಕು : ಎಚ್ . ಎಚ್ . ಕಾಲೋನಿ ಅನ್ನೋಲ್ಯಾ- ಅದೇನೇ , 
ಮಿಟ್ಟಿ : ನಾವೆಲ್ಲಾ ಸಲು ಹುಡುಗರು , 
ಕಾಮು : ಅಪ್ಪರ್‌ ಪ್ರೈಮರಿಸ್ಕೂಲಿದೆ ನೋಡಿ, ಅಲ್ಲಿ ಹುಡುಗರು . 
ಕೇಳು : ಗೊತ್ತಿಲ್ವಾ ನಿಮಗೆ ? R .M .S ಅಂತ ಮೇಷ್ಟು ಇದಾರಲ್ಲ, 
ಸೋನಿ : ಲಿಲಿಯಾ ಅಂತ ಗುಂಗುರು ಕೂದಲು ಮೇಡಮ್ ಇದಾರಲ್ಲ.... 
ಹನುಮ : ಏಯ್ ನಿಲ್ಲಿಸೋ , ನಿಲ್ಲಿಸೋ , ನಿಲ್ಲಿಸೋ , ಹಾಗೆ ಗುಬ್ಬಿಗಳ ಹಾಗೆ ಚೀಂ 

ಚೀಂ ಚೀಂ ಗುಟ್ಟಿ , ನನ್ನ ತಲೆ ಕೆಡಿಸಿಬಿಡ್ತೀರಿ ಅಷ್ಟೆ ... ಇಲ್ಲಿ ಯಾಕೆ 


ಜಿಯರಿಂಟ್ ಮಾಮಾ 


ಬಂದಿರಿ ? 
ಚೆನ್ನ : ನೀವು ಬಂದ್ರಲ್ಲಾ , ನಾವೂ ಬಂದೆವು. 
ಚಾಕು : ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆವು. 
ಹನುಮ : ನಿಲ್ಲಿ !.... ನಾ ಹೇಳೋದುಕೇಳಿ, ನೀವು ಇಲ್ಲಿ ಬರಕೂಡದು, ಬರಲೇ 

ಕೂಡದು. ಇದು ಯಾರ ಅರಮನೆ ಗೊತ್ತಾ ? ಇದು ಯಾರ ತೋಟ 

ಗೊತ್ತಾ ? 
ಎಲ್ಲರ : ಗೊತ್ತಿಲ್ಲ, ಗೊತ್ತಿಲ್ಲ....ಹೇಳಿ, ಹೇಳಿ... 
ಹನುಮ : ಇದು ಅಂಥಿಂಥಾ ಜಾಗವಲ್ಲ . ಅಂತರ ಬೆಂತರದಲ್ಲಿ ಮಂತ್ರಹಾಕಿ ತಂತ್ರಾ 

ಕಟ್ಟಿದ್ದು ! 
ಜೇನಿ : ( ಆಶ್ಚರ್ಯದಿಂದ) ಅಂತರ ಬೆಂತರದಲ್ಲಿ ಮಂತ್ರಾ ಹಾಕಿ ತಂತ್ರಾ ಕಟ್ಟಿದ್ದು ! 
ಹಲವರು : ತಂತ್ರಾಕಟ್ಟಿದ್ದು ! 
ಹನುಮ : ಥತ್ತೇರಿ, ಚುಪ್ ಅಂದ್ರೆ ಚುಪ್ !... ಇದು ರಾಕ್ಷಸರ ಅರಮನೆ, ಕಂಕಲಾ 

ಸುರರು ಅಂತ, ಪ್ರಚಂಡ ದೈತ್ಯರು, ಮಹಾರಾಕ್ಷಸರು, ಇದು, ಅವರ 

ಅರಮನೆ ; ಇದು ಅವರ ತೋಟ, 
ಕೇಳು : ರಾಕ್ಷಸರು ಅಂದ್ರೆ ? 
ಸೊಂಪ : ರಾಕ್ಷಸ ! ಆಟದಲ್ಲಿ ಬರೋಲ್ವೇನೋ , ಇಂಥಿಂಥಾ ದೇಹ, ಇಷ್ಟಿಷ್ಟಗಲಾ 

ಮುಖಾ,ಕೋರೇ ದಾಡೇ , ಜೋಲೋ ನಾಲಗೆ, ಬೆಂಕಿ ಕಣ್ಣು .... 
ಚಾಕು : ಇಪ್ಪತ್ತಿಪ್ಪತ್ತು ಕೈ , ಎಲೆಕ್ಷಿಕ್ಸ್ಪಕ್ಟರ್ ಇರೋಲ್ವಾ, ಹಾಗಪ್ಪ ... 
ಬಂಟು : ಟೀಚರ್ ಕಥೆ ಹೇಳಿರಲಿಲ್ವೇನೊ SELFISH GIANT ಅನ್ನೋ ರಾಕ್ಷಸನ 

ಕಥೆ.... 
ಚಿಂಕು : ಓ ! ರಾಕ್ಷಸ ಅಂದರೆ ಜಯಂಟ್ ಅಂತಲಾ ?........ 
ಚೇಲ , : ಅಂಕಲ್ , ಜಯಂಟ್ ಇಲ್ಲೇ ಇದ್ಘಾರಾ ? 
ಕಾಮು : ಅರಮನೆ ಒಳಗೆ ಇಾರಾ ? 
ಬಾಳಾ : ಇದಾರಾ ಈಗ ? 
ಚೆನ್ನ : ಇಲ್ಯಾ ? 


೧೯ 


ಜಯಂಟ್ ಪರಾಮಾ 


ಹನುಮ : ಥತ್ ನಿಮ್ಮ , ಚೀಂ ಕ್ರೀಂ ಕ್ರೀಂ ಅಂತ ನನ್ನ ತಲೆ ಚಿಟ್ಟು ಹಿಡಿಸಿ ಬಿಡ್ತೀರಿ! 
ಸುಗ್ಗಿ : ಸಿಟ್ಟು ಬಂತಾ ಅಂಕಲ್ ?... ಈ 
ಹನುಮ : ( ತಟ್ಟನೆ ಬದಲಾಗಿ) ಅಲ್ಲ ಅಲ್ಲ, ರಾಕ್ಷಸರು ಈಗ ಊರಲಿಲ್ಲ . ಸ್ನೇಹಿತರನ್ನ 

ನೋಡೋಕೆದೂರದೇಶಕ್ಕೆ ಹೋಗಿದಾರೆ, ಹದಿನೈದು ದಿನದಲ್ಲಿ ಬಾರೆ. 
ತಂಪ : ಅವರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ . 
ಹಲವರು : ಹೌದು ಹೌದು, ತುಂಬಾ ಚೆನ್ನಾಗಿರುತ್ತೆ . 
ಹನುಮ : ಹಂ , ಆಯ್ತಲ್ಲವೋ , ನಡೆದು ಬಿಡಿ ಈಗ, 

ಹಿನ್ನೆಲೆಯಲ್ಲಿ ಸೈರನ್ ಕೂಗುವ ಸದ್ದು . 
ಸುಮ್ಮಿ : ಓ , ಸೈರನ್ , 
ಜೆಸ್ಸಿ : ನಡೀರಿ, ನಡೀರಿ, ಹೊತ್ತಾಗುತ್ತೆ ಇನ್ನು , 
ಬಂಟು : ಅಂಕಲ್ , ಇನ್ನು ದಿನಾ ಸಂಜೆ ನಾವೆಲ್ಲಾ ಇಲ್ಲಿಗೇ ಆಟಕ್ಕೆ ಬತ್ತೇವೆ. 
ಕಾಮು : ಸಂಜೆ ಹೊತ್ತು ಆಟ ಆಡ್ಕೊಂಡು, ಹೀಗೆ ಸೈರನ್ ಕೂಗುತ್ತಲ್ಲಾ , ಆಗ 

ವಾಪಸ್ಸು ಹೋಗಿಬಿಡ್ತವೆ. 
ಕೇಳು : ಆಮೇಲೆ( ಹಳ್ಳಿ ಹುಡುಗರ ಕಡೆ ತೋರಿಸಿ) ಇವರಿಗೆಲ್ಲ ಕಾಲೋನಿ ದಾಟಿ 

ಆಚೆ ಹಳ್ಳಿಗೆಹೋಗಬೇಕು. ಹೊತ್ತಾಗಿ ಬಿಡುತ್ತೆ . 
ಮಿನಿ : ಬರೀವಿ, ಅಂಕಲ್ . 
ಮಿಟ್ಟಿ : ಬರೀವಿ, 
ಸೋನಿ : ನಿಮ್ಮ ಹೆಸರು ಏನೂ ಅಂತ ಹೇಳೇ ಇಲ್ವಲ್ಲಾ ಅಂಕಲ್ 
ಜೇನಿ : ( ಅವನ ಕೈ ಹಿಡಿದು) ಹೇಳಿ, ಅಂಕಲ್ , ನಿಮ್ಮ ಹೆಸರು ಹೇಳಿ. 
ಹನುಮ : ಊರು ಹೆಸರು ಕಾಳು, ಹೆಸರು ಉದ್ದಿನ ಕಾಳು , 
ಜೇನಿ : ತಮಾಷೆ ಮಾಡ್ತೀರಿ, ಸರಿಯಾಗಿ ಹೇಳಿ ಅಂಕಲ್ 
ಹನುಮ : ಪುರುಸೊತ್ತಿದೊರು ಹನುಮನಾಯಕ ಅಂತಾರೆ, ಆತುರವಿದೋರು 

ಹನುಮ ಅಂತಾರೆ. 
| ಬಂಟು : ಅಂಕಲ್ ಹನುಮಾ ! ಅಂಕಲ್ ಹನುಮಾ ! 
1 ಕಾಮು : ಹನ್ನು ಅಂಕಲ್ , ಹನೂ ಅಂಕಲ್' ! 

೩ 


ಜಯರಿಂಟ್ ಮಾಮಾ 


ಎಲ್ಲರ : ಹನೂ ಅಂಕಲ್ , ಹನುಮನಾ ಅಂಕಲ್ ! 
ಮಿನಿ : ಬರೀವಿ ಹನುಮಾ ಅಂಕಲ್ . . 
ಎಲ್ಲರ : ಬರೀವಿ ಹನುಮಾ ಅಂಕಲ್ , ಬರೀವಿ ಅಂಕಲ್ , ಟಾ ಟಾ .... . 

ಎನ್ನುತ್ತಾ ಹೊರಡುತ್ತಾರೆ. 
ಓಡುತ್ತ ಹೋಗುವ ಹುಡುಗರು ಘೋಷಣೆ ಕೂಗುತ್ತ ಹೋಗುವುದು ಕೇಳುತ್ತದೆ: 
ಜಿಂದಾಬಾದ್ ಜಿಂದಾಬಾದ್ ! ಹನ್ನೂ ಅಂಕಲ್ ಜಿಂದಾಬಾದ್ ! ಅಂಕಲ್ ದೈತ್ಯ 

ಜಿಂದಾಬಾದ್ .... 
ಹನುಮ : ( ಅವರನ್ನೇ ನೋಡುತ್ತ ) ಮಕ್ಕಳ ಮ್ಯಾಳ- ಮಂಗನ ತಾಳ !.... 

ಅರಮನೆ ಕಡೆ ತಿರುಗಿ ನಡೆಯುವನು . 


ಸ್ವಲ್ಪ ಹೊತ್ತಾದ ಮೇಲೆ ಹನುಮನಾಯಕನ ಪ್ರವೇಶ. 
ಹನುಮ : ಮಕ್ಕಳ ಮ್ಯಾಳ ಮಂಗದ ತಾಳ !....ಅಲ್ಲಲ್ಲ ; ಹಕ್ಕಿ ಮ್ಯಾಳ ಹನುಮನ 

ತಾಳ !.... ಹಾಗೇ ಆಗಿ ಹೋಯಿತಲ್ಲಯ್ಯಾ !... ಗಂಟು ಬಿದ್ದೆಬಿಟ್ಟವು. 
ಒಂದೆರಡು ಅಲ್ಲ, ಹತ್ತು ದಿನ ಆಯ್ತಲ್ಲ. ದಿನಾ ಸಂಜೆ ಅವು ಹಾಜರ್ , 
ಆಟಕ್ಕೆ .. . ಅಲ್ಲ, ನಾ ಎಂಥ ಮಂಗ ಮಾರಾಯರೆ, ಅವುಗಳ ಜತೆ ನಾನ 
ಆಟಕ್ಕೆ ತೊಡಗುವುದಾ ?.... ಅಲ್ಲ, ಹೋಮ್, ಇನ್ನೊಂದು ಸಂಗಿ ... 
ಏನೋ ಪರಿಮಳವಪ್ಪಾ ... ಬರೀ ಮದಿಗೆ ಅಂತಲ್ಲ , ಮೈಗೆಲ್ಲಾ , 
ರೋಮರೋಮಕ್ಕೆಲ್ಲಾ ಮುಟ್ಟೋ ಪರಿಮಳ.... ಮೊದಲು ಇಲ್ಲಿ 
ಮುನ್ನೂರ ಅರವತ್ತು ಕಾಲವು ಅದೇನೋ ನಾತವಪ್ಪ ... ನಮ್ಮ ಕಂಕಲಾ 
ಸುರರುಕೂಡ, ವರ್ಷದಲ್ಲಿ ನಾಕುದಿನ, ಮಗುಸ್ವಚ್ಛವಿದ್ದಾಗ, ಏನೋ 
ನಾತ ನಾತ ಅಂತ ಅಬ್ಬರಿಸುತ್ತಿದ್ದರು.... ಈಗ ಅದು ಹೋಗಿ ಎಂಥದ 
ಲಾಲೀ ಲಾಲೀ ಆಕಾಶ ನೀಲಿ ಪರಿಮಳವಪ್ಪ .... ಅಕಾ, ಬಂದವಲ್ಲ, 
ಹನುಮನಾಯ್ಕನ ದಂಡು !.... 
ಈ ವರಕ್ಕಳ ಪ್ರವೇಶ. . 

. 
ಎಲ್ಲರ : ಅಂಕಲ್ .... ಅಂಕಲ್ .. . 


- ೨೧ 


ಜಯಂಟ್ ಮಾವಾ 


0 


ಅಂಕಲ್ ಅಂಕಲ್ ಟ್ವಿಂಕಲ್‌ ಸ್ಟಾರ್‌ ... 

ಅಂಕಲ್ ಆಟದ ಸ್ಟಾರ್ ... 
ಬಂಟು : ಅಂಕಲ್ ಅಂಕಲ್ , ಇವತ್ತು ನಿಮಗಾಗಿ ಒಂದು ನಾಟಕ ಆಡ್ತವೆ 
ಬಿಂಕು : ಸಂಗೀತ ನಾಟಕ.... 
ಮೀನಿ : ಹಾಲಳ್ಳ ಕಾಲನಿ ಸಂಗೀತ ನಾಟಕ - ಅಂತ. 
ಮಿಟ್ಟಿ : ನಮ್ಮ ಕನ್ನಡ ಮೇಷ್ಟು ದುಗ್ಧವತೀ ಚರಿತ್ರಮ್ ಅಂತ ಬರೆದಿಲ್ವಾ 

ಅದನ್ನೆ ತಗೊಂಡು, ನಾಟಕ .... 
ಸೋನಿ : ( ಬಾಳನನ್ನು ತೋರಿಸಿ) ಇವನೇ ಡೈರೆಕ್ಟರ್‌. 
ಬಾಳ : ನಾ ಒಬ್ಬೇ ಏನಲ್ಲ, ಎಲ್ಲಾ ಸೇರಿ ಮಾಡೋದು.... 
ಬಾನಿ - : ಬಾಳ, ಚೆನ್ನ , ಸೆಂಪ , ತಂಪ - ಈ ನಾಲ್ಕು ತುಂಬಾ ಚೆನ್ನಾಗಿ ಕುಣೀತಾರೆ, 
ನಿಮ್ಮಿ : ಜೇನಿ, ಜೆಟ್ಟಿ , ಸುದ್ದಿ , ಸುಗ್ಗಿ - ಚಂದ ಹಾಡ್ತಾರೆ. 
ಬಾಳ : ವರಾತಾಡದಿರಿ , ನಡೀರಿ ಬೇಗ, ಪ್ರಾರಂಭ ಮಾಡಿ . . . 

- ವರಿಕ್ಕಳು ತಯಾರಿಯಲ್ಲಿ ತೊಡಗುವರು. 
: ಅಂಕಲ್ , ನಾವು ಮಾಡೋರು, ನೀವುನೋಡೋರು, ನೀವು, ಇಕೋ 
ಇಲ್ಲಿ , ( ರಂಗದ ಮಧ್ಯ ತೆರಿಸಿ) ಇಲ್ಲಿ ಕೂತಳ್ಳಿ.. . ಹಂ , ಶುರು 
ವರಾಡೋಣ, 
ಮಕ್ಕಳ ನಾಟಕ ಪ್ರಾರಂಭವಾಗುತ್ತದೆ. ಹನುಮ ಪ್ರೇಕ್ಷಕನಾಗಿ ನೋಡುತ್ತ ಕೂರು 

ತಾನೆ. ಹಾಡು ಕುಣಿತ ಅಭಿನಯಂಗಳ ನಾಟಕ . 
- ನದಿ : ( ಹಾಡು) ಜುಳು ಜುಳು ಜುಳು ಹರಿಯುವೆ ನಾ 

ಬಂಡೆಗಳಾ ಎಡೆಯ | 
ತುಳು ತುಳು ತುಳುಕಾಡುವೆ ನಾ 
ದಂಡೆಗಳಾ ನಡುವೆ || 
ಧಡ ಧಡ ಧಡ ಧಮ್ಮಿಕ್ಕುವ 
ದರೆಯಂಚಿನ ಕೆಳಗೆ || 
ಜಲಪಾತದರೋಮಾಂಚನ 
ಕಾಮನ ಬಿಲ್ ಮಳೆಗೆ 


00 


ಜಯಾಂಕ್ ವಾವರಾ 


ಒಬ್ಬ : (ಎದುರು ಬಂದು ನಿಂತು - ಹಾಡು) 

ಹಾಲಾಗಿ ಹರಿದು ನೆಲ ತಣಿಸುವಂಥ - - 
ಓ ತಾಯಿ ದುಗ್ಗವತಿಯೆ | , 
ನಿನ್ನೊಳಿಹ ಶಕ್ತಿ ಮಿತಿಯಿಲ್ಲವಂತೆ 

: 
ನಮಗಿತ್ತು ಕರುಣಿಸೌ ತಾಯಿ || 

: 
ನದಿ : ( ಹಾಡು) ಹರಿಯೋ ನೀರು ಬೀಸೋ ಗಾಳಿ 

ಲೋಕಕ್ಕೆ ಸೇರಿದ ಗಂಟು || 

ಬುದ್ದಿಯ ಬೆಳಸಿ ಶ್ರಮಪಡುವ ಜನಕೆ 

ಮೀಸಲು ಇಟ್ಟ ಹಾಗುಂಟು || 
ಒಬ್ಬ : ಹಾಗಾದರೆ, ( ಹಾಡು) 

ಹರಸು ತಾಯಿ ಮಕ್ಕಳ || ನಿನ್ನ ಕರುಣೆಯ ಒಕ್ಕಲ... 
ಬೆಟ್ಟ ಕಡಿವೆವು | ಕಟ್ಟೆಯಿಡುವೆವು 
ಹರಸು ತಾಯಿ .. ... 
ನಾಲೆ ಸಿಗಿವೆವು, ಕಲ್ಲು ಹುಗಿವೆವು 
ಹರಸು ತಾಯಿ ........ 
ಭೂಮಿಗೇ ನಂದನವನೆಳೆವೆವು 
ಹರಸು ತಾಯಿ ....... 
ಇತ್ಯಾದಿ ಹಾಡುತ್ತಿರುವಾಗ, ಆ ಒಬ್ಬ ಎಂಜನೀರ್‌ನ ಹಾಗೆ ಸಹಾಯಕರನ್ನೂ 
ಕರೆದುಕೊಂಡು ಸರ್ವೆ ನಡೆಸುತ್ತಾನೆ ; ಅನಂತರ ಅವನ ಸೂಚನೆ ಪ್ರಕಾರ 
ಯೋಜನೆಯ ಕೆಲಸಗಳೆಲ್ಲ ನಡೆಯುತ್ತವೆ. ಯಂತ್ರಾಗಾರ ನಿರ್ಮಾಣವಾಗು 

ಇದೆ, ತುದಿಗೆಸೊಗನ್‌ಗಳು...... 
ಹಾಲಳ್ಳ ಪ್ರಾಜೆಕ್ಟ್ ಜೈ - ಜೈ 
ಎಚ್ . ಎಚ್ . ಪ್ರಾಜೆಕ್ಟ್ ಜಿಂದಾಬಾದ್ 

ಹನುಮ ಎದ್ದು ಬಂದು ನಾಟಕದೊಳಕ್ಕೆ ಸೇರಿಕೊಳ್ಳುತ್ತಾನೆ. 
ಹನುಮ : ಅಂದರೆ ಏನಾಯ್ತಯ್ಯ ಇಲ್ಲಿಗೆ ? 
ಬಂಟು : ಎಲೆಕ್ಸಿಸಿಟಿ ತಯಾರಾಯ್ತು . 


- ೨೩ 


ಜಯರಿಂಟ್ ಮಾಮಾ 


ಮಿನಿ : ವಿದ್ಯುಚ್ಛಕ್ತಿ ಬಂತು. 
ಹನುಮ : ಮುಂದಕ್ಕೆ ಏನಯ್ಯಾ ? 
ಬಿಂಕು : ಕಂಬ ಹುಗೀತೇವೆ. ತಂತೀ ಬಿಗೀತೇವೆ.... 
ಹನುಮ : ಅದರ ಮುಂದಕ್ಕೆ 
ಕಾಮು : ಮಿಲ್ ಮಾಡ್ತವೆ, ಫ್ಯಾಕ್ಟರಿ ಮಾಡ್ತವೆ... 
ಕೇಳೆ : ಕಾರ್ಖಾನೆ ಮಾಡ್ತವೆ.... 
ಮಿಟ್ಟಿ : ಬ್ರೆಡ್ ಮಾಡ್ತವೆ, ಬಟ್ಟೆ ಮಾಡ್ತವೆ... 
ಚಾರು : ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ ... 
ಹನುಮ : ಹೋಮ್, ಇಲ್ಲಿ ಕೇಳಿರಯಾ - ನೀವು ಬ್ಯಾಡ, ನಾನೇ ಪಾಯಖಾನೆ 

ಮಾಡೇನೆ. 
ಚೇರ : ಪಾಯಖಾನೆ ಅಲ್ಲ , ಕಾರ್ಖಾನೆ. 
ಹನುಮ : ಹರಿ, ಹರಿ , ಅದನ್ನ ನಾನೇ ಮಾಡ್ತೀನೆ. 
ಸೋನಿ : ಮಾಡಿ ಅಂಕಲ್ .. 
- ಬಾನಿ : ನೀವೇ ಮಾಡಿ ಅಂಕಲ್ . 
- ಬಾಳ : ನಾವು ವರ್ಕಸ್್ರ ಆಗೈವೆ. 
ಚೆನ್ನ : ಕಾರ್ಖಾನೇಲಿ ಕೆಲಸ ಮಾಡ್ತವೆ. . 
ತಂಪ : ನಮಗೆ ಸಂಬಳಕೊಡಿ. 
ಹನುಮ : ಆಯ್ಕಯಾ ಆಯ್ತು . ನಿಮಗೆಲ್ಲರಿಗೂ ಕೆಲಸ ಕೊಡುವ, ಅಟ್ಟ೦ಬಟ್ಟೆ 

ಅಕಾಯಿ , ಸಂಬಳಾನೂ ಕೊಡುವ, ಹಾಗಂತ ಈಗ ಯಾವುದರ 

........ ( ಹೆಸರು ಮರೆತು ).... 
ಬಂಟು : ಕಾರ್ಖಾನೆ.... 
ಹನುಮ : ಯಾವುದರ ಕಾರ್ಖಾನೆ ಮಾಡುವುದಯ್ಯಾ ?.... ಅಟ್ಟಂಬಟ್ಟೆ ಅಳಲೆ 

ಕಾಯಿ , ಹೋಳಿಗೆ ಲಾಡು ಕಾರ್ಖಾನೆ ಮಾಡಿಬಿಡ್ತೀನೆ. 
ಜೇನಿ : ಮಾಡಿ ಅಂಕಲ್ . 
ಎಲ್ಲರ : ಮಾಡಿ ಅಂಕಲ್ . 


ಜಯಂಟ್ ಮಾಮಾ 


ಹನುಮ : ಬ್ಯಾಡ ಬ್ಯಾಡ, ತಯಾರಿಸಿದ್ದೆಲ್ಲಾ ನೀವೇ ತಿಂದು ಹಾಕಿ ಬಿಡ್ತೀರಿ. 

ಆಮೇಲೆ.... ಬಚ್ಚೇ ಕಾರಖಾನೆ ... 
ಬಂಟು : ಕಾರ್ಖಾನೆ... 
ಹನುಮ : ಅಟ್ಟಂಬಟ್ಟೆ ಅಂಟಿನಕಾಯಿ , ಬಟ್ಟೆ ಕಾರ್ಖಾನೆ ಮಾಡುವ... ಬ್ಯಾಡ, 

ಅಷ್ಟೆಲ್ಲಾ ಬಟ್ಟೆ ತಯಾರಿಸಿ ಯಾರ ಮೈಮೇಲೆ ಹೊದೆಸುವುದು ?...ಹೀಗೆ 

ಮಾಡೇನೆ.... 
ಚೆಟ್ಟಿ : ಹಾಗೇ ಮಾಡಿ ಅಂಕಲ್ . . 
ಹನುಮ : ಆಫ್ರಿಕಾದಲ್ಲಿ ನಮ್ಮ ಉಮುಂಬಾಸುರರು ಇದ್ದಾರಲ್ಲಾ ಅವರಿಗೆ 

ಯಾವಾಗಲೂ ಮೃಗಗಳ ಹಾವಳಿ, ಮನುಷ್ಯರ ಹಾವಳಿ ... ನಾವುಕೋವಿ 
ಕಾರ್ಖಾನೆ ಮಾಡಿ ಬಿಡ್ತವೆ.... ಇಲ್ಲಿಕೋವಿ ಮಾಡಿ ಅವರಿಗೆ ಮಾರುವುದು , 

ಲಾಭ ಲಪಟಾಯಿಸುವುದು .... 
ಸುನ್ನಿ : ಹಾಗೇ ಮಾಡಿ ಅಂಕಲ್ . 
ಹನುಮ : ಹಂ , ಅಟ್ಟಂಬಟ್ಟಿ ಅಳಲೇಕಾಯಿ . . . ಕಾರ್ಖಾನೆ ತಯಾರ್ .... 

ಎನ್ನುವಂತೆ ಮಕ್ಕಳೆಲ್ಲ ಫ್ಯಾಕ್ಟರಿ ಆಗಿ ಕೆಲಸಗಾರರಾಗಿ ಪಾಲ್ಮೀಶನ್ ಮಾಡಿಕೊಳ್ಳು 
ವರು , ಮೂಕಾಭಿನಯ - ಸದ್ದು , ಜುಕ್ ಜಂಕ್ ಜುಮ್ ಜುವರ್ ಟೀ೦೦೦ಕ್ 

ಟೀ೦೦೦ಕ್ - ಇತ್ಯಾದಿ. 
ಹನುಮ : ಲಾಭ ಒಂದು... ಲಾಭ ಎರಡು... ಲಾಭ ನಾಲ್ಕು ... ಲಾಭ ಎಂಟು.... 

ಲಾಭ ಹದಿನಾಲ್ಕು .... ಅರೆ ! ಹದಿನಾರು ಬರಬೇಕಿತ್ತಲ್ಲ, ಹದಿನಾಲ್ಕೆ 
ಬಂತು ! ಸರೀ ಲಾಭ ಬರ್ತಿಲ್ಲ, ಜಾಸ್ತಿ ಕೆಲಸ ಮಾಡಿ .... 
ಎದ್ದು ಹೋಗಿ' ಜಾಸ್ತಿ ಕೆಲಸ ಮಾಡಿ' 'ಸೋಮಾರಿತನ ಮಾಡಬೇಡಿ' ಎನ್ನುತ್ತ 

ಒಬ್ಬೊಬ್ಬರಿಗೂ ಹೊಡೆಯುತ್ತಾನೆ, ಒದೆಯುತ್ತಾನೆ. 
ಬಾಳು : ಊಟಕ್ಕೆ ಸಾಕಾಗೋಲ್ಲ, ಸಂಬಳ ಜಾಸ್ತಿಕೊಡಿ. 
ಜೆನ್ನ : ಅಷ್ಟೆಲ್ಲಾ ಲಾಭ ತಗೋತೀರಲ್ಲ, ನಮಗೂ ಕೊಡಿ, 
ಎಲ್ಲರೂ : ನಮಗೂ ಕೊಡಿ, ನಮಗೂ ಕೊಡಿ, ( ಗಲಭೆ) . 
ಹನುಮ : ಹೇಳಿದ ಹಾಗೆ ಕೇಳಿಕೊಂಡು ಕೊಟ್ಟಷ್ಟು ತೊಗೊಂಡು ಕೆಲಸ ಮಾಡಿ, ನಾ 

ಯಜಮಾನ, ನೀವು ಕೆಲಸಗಾರರು . ಹೀಗೆ ಎದುರು ನಿಂತು ಲಟ್ಟೆಕಾಯಿ 


ಜಯಂಟ್ ಮಾಮಾ 


ಲಂಡೆಕಾಯಿ ಅನ್ನಕೂಡದು. 
* ತಂಪ : ಸಂಬಳ ಹೆಚ್ಚು ಕೊಡದಿದ್ರೆ ಕೆಲಸಾನೇ ಮಾಡೋಲ್ಲ. 

ಸೋಂಪ :ಸೈಕ್ ಮಾಡ್ತೀವಿ, 
ಮೀನ : ಮುಷ್ಕರ ಹೂಡ್ತೀವಿ. 

ಎಲ್ಲರೂ ಕೆಲಸ ಬಿಟ್ಟು ಬಂದು ಕುಳಿತುಕೊಳ್ಳುತ್ತಾರೆ. 
ಹನುಮ : ಭಟರನ್ನ ಕರಸ್ತೆನೆ.... ದಂಡು ಬರ ಮಾಡ್ತವೆ. ನಿಮಗೆಲಾ ಲಾತು ಹಾಕಿ 

ಸೇನೆ.... 
ಬಂಟು : ಏನು ಬೇಕಾದರೂ ಮಾಡಿ , ನಾವು ಕೆಲಸ ಮಾಡೋದಿಲ್ಲ ... 
ಚೆನ್ನ : ನಾವು ಇಲ್ಲೇ ಕೂತು ಸತ್ಯಾಗ್ರಹ ಮಾಡ್ತವೆ.. . 
ಬಿಂಕು : ಗಾಂಧಿ ಹೇಳಿದ ಹಾಗೆ ಸತ್ಯಾಗ್ರಹ ಮಾಡ್ತವೆ... 
- ಎಲ್ಲರ : ಸತ್ಯಾಗ್ರಹ ಮಾಡ್ತವೆ.... 
ಹನುಮ : ಚರ್ಮಾ ಸುಲಿನ್ತೇನೆ.... 
ಕಾಮು : ಜೀವ ತೆಗೆದರೂ ಸರಿ .... 
ಮಿಟ್ಟಿ : ಕೊಂದು ಹಾಕಿದರೂ ಸರಿ.... 
ಎಲ್ಲರ : ಕೆಲಸಾ ಮಾಡೋದಿಲ್ಲ ... 
ಹನುಮ : ಪಾಯಿಖಾನೆಗೆ ಬೀಗ ಹಾಕಿಸ್ತೇನೆ.... 
ಕೇಳು : ಕಾರ್ಖಾನೆಗೆ - - 
ಹನುಮ : ಹುಂ , ಬೀಗ ಹಾಕಿಸ್ಕೆನೆ.... 
ಎಲ್ಲರೂ : ಹಾಗೇ ಮಾಡಿ... 
ಹನುಮ : ಬೆಂಕಿ ಹಚ್ಚಿಸ್ತೀನೆ... 
ಬಾನಿ : ನಿಮ್ಮದೇ ಹೋಗುತ್ತೆ ... 
ಹನುಮ : ಹಾಗಾದರೆ (ಯೋಚಿಸಿ) ಹೌದಾ, ನಿಮ್ಮದೇ ಹಟಾನಾ ? ನನಗ ಹಟ 

ಇಲ್ಲವೋ , ನನಗೂ ಛಲಾ ಇಲ್ಲವೋ .. .ಕೌರವರಾಯನ ಹಠ, 

ಕಾವೇರಿ ಮದ... ಇಕೊ , ಇವತ್ತಿಂದ ಈ .. . 
ಬಂಟು : ಕಾರ್ಖಾನೆ ... 


ಜಯಂಟ್ ಮಾವರಾ 


೨೬ 


ಹನುಮ : ಹುಂ , ನಂದ ಅಲ್ಲ, ನಿಮ್ಮ ದೂ ಅಲ್ಲ . ಅಂದ್ರೆ , ನಂದ ಹೌದು, 

ನಿವು ಹೌದು....ನೀವೂ ದುಡಿಯೋದು, ನಾನು ದುಡಿಯೋದು, 

ಲಾಭ ಎಲ್ಲರೂ ಹಂಚಿಕೊಳ್ಳೋದು, 
ಎಲ್ಲರೂ : ಜಿಂದಾಬಾದ್ ಜಿಂದಾಬಾದ್ ಅಂಕಲ್ ಫ್ಯಾಕ್ಟರಿ ಜಿಂದಾಬಾದ್ ! 

ಸೈರನ್ ಕೂಗು 
ಮೀನಿ : ಓ , ಸೈರನ್ ! 
ಒಂಟು : ಹೋಗೋಣ, ಆಟ ಸಾಕು. 
ಎಲ್ಲರೂ : ಹೋಗೊಣ ಹೋಗೋಲಾ.... 
ಬಂಟು : ಹೋಗ್ತಿವಿ ಅಂಕಲ್ 
ಮಿಟ್ಟಿ : ನಾಳೆ ಬರೀವಿ, ಮತ್ತೆ ... 
ಚೇರ : ನಾಳೆ ಸಂಜೆ.... 

ಎಲ್ಲರೂ ಓಡುವರು. ಹೋಗುತ್ತಲೇ ಘೋಷಣೆ ; . 

' ಜಿಂದಾಬಾದ್ ಜಿಂದ ಬಾದ್ ! ಅಂಕಲ್ ಫ್ಯಾಕ್ಟರಿ ಜಿಂದಾಬಾದ್ ! 
ಹನುಮ : .... ಆಟ ತುದೀಲಿ ಬುರುನಾಸು ಆಗಿ ಬಿಡಲ್ಲ... ತುದೀಲಿ ತಪ್ಪಾಗಿ 

ಬಿಡಯ್ಯ "" ಲಾಠಿ ಚಾರ್ಜ್ ಮಾಡಿಸಿ ಬಿಡೇಕಾಗಿತ್ತು , ಗೋಲಿಬಾರ್ 
ಮಾಡಿಸಿ ಬಿಡೋಕಾಗಿತ್ತು .... 
" ಎನ್ನುತ್ತ ಅರಮನೆ ಕಡೆಗೆ ಹೋಗುತ್ತಾನೆ - ಕತ್ತಲು 


ಕತ್ತಲಲ್ಲಿ ಡೊಳ್ಳು ತಮಟೆ ಓಲಗ ಮುಂತಾದ ಭಾರೀ ಗದ್ದಲ, ಪಂಜಿನ ಭಾರೀ 

ಮೆರವಣಿಗೆ, ಆಮೇಲೆಕ್ರಮೇಣ ಬೆಳಕು, ಬೆಳಕಾದ ಮೇಲೆ ಹನುಮ ಪ್ರವೇಶ. 
ಹನುಮ :ಹೇಯ್.. . ಕಂಡಿರಾ ದಿಬ್ಬಣ ? ಎಂಥಾ ದಿಬ್ಬಣವಯಾ ! ಅದೇನು 

ಗೊತ್ತಾಯಿತಾ ನಿಮಗೆ ?.... ಮಕ್ಕಳ ಆಟ , ಮಳ್ಳಿ ತೋಟ ಅಂತ 
ಮಾಡಿಬಿಟ್ಟಿರೋ ? ಅಲ್ಲವಯ್ಯಾ ಅಲ್ಲ. ನಿನ್ನೆ ರಾತ್ರಿ ನಮ್ಮ ಕಂಕಲಾಸುರ 
ದಣಿಗಳು ವಾಪಸು ಬಂದರು. ಅವರದ್ದೇ ದಿಬ್ಬಣ.... ಹ್ಲಾಅರಮನೆಯಲ್ಲಿ 
ಬಂದು ವಸ್ತಿ ಹಾಕಿಬಿಟ್ಟಿದ್ದಾಗಿದೆ. ಈಗ ಬೆಳಗಾಗಿ ಇಷ್ಟು ಹೊತ್ತು 
ಆಯಿತಲ್ಲ, ಇನ್ನೇನು ಒಡೋಲಗೆಕೊಡುವಂಥಾ ಸಮಯ , 


ಜಯಂಟ್ ವರಾಮಾ 


ಒಳಗಿನಿಂದ - ರಾಕ್ಷಸನ ಅಬ್ಬರ 
ಹನುಮ : ಓ .... ಬಂದುಬಿಟ್ಟರು ಒಡೋಲಗಕ್ಕೆ ( ಒಳಗೆ ನೋಡಿ) ಹೋಮ್, 

ಎಲ್ಲಿ ಹೋದ್ರಿ ಚಂಡೆ ಮದ್ದಳೆ ಎಲ್ಲಾ ?... ಬೇಗ ಬನ್ನಿ , ದಣಿಗಳು 
ಒಡೋಲಗಕ್ಕೆ ತಯಾರ್ ... ಭಳಿರೇ ಪರಾಕ್ರಮ ಕಂಠೀರವ.. 
ಚಂಡೆ ಮದ್ದಳೆಯವರೆ. ಪಾರ್ಶ್ವಕ್ಕೆ ಬಂದು ಕೂತು ಬಾರಿಸತೊಡಗುತ್ತಾರೆ. ಕಂtಲ 
ದೈತ್ಯನ ಪ್ರವೇಶ ಒಡೋಲಗ ಕುಣಿತ , ಅಭಿನಯ , ಆತ ತನ್ನ ದಿನಚರಿಯನ್ನು 

ಅಭಿನಯಿಸಿದ ಹಾಗೆ - ಹನುಮ ವಿವರಿಸುತ್ತ ಹೋಗುತ್ತಾನೆ. 
ಹನುಮ : ಭಳಿರೇ ಪರಾಕ್ರಮ ಕಂಠೀರವ - ಗಂಡರಗಂಡ, ವೈರಿಗಳ ರುಂಡಾ 

ಮುಂಡಾ ಕಂಡಾಬಟ್ಟೆ ಕೊಂಡ ಗಂಡಭೇರುಂಡ, ಚಂಡ ಪ್ರಚಂಡಾ, 
ಜಗಭಂಡಾ- ಭಳಿರೇ ಶಹಬ್ಬಾಸ್ ಕಂಕಲಾಸುರ ಮಹಾಪ್ರಭ - ಭೋ 
ಪರಾಕ್ , ಭೂ ಪರಾಕ್ , ಭೂ ಪರಾಕ್ ....ಓಹೋಮ್ , ಪಂಚಪಂಚ 
ಉಷಃ ಕಾಲದಲ್ಲಿ ಕೋಳಿಕೂಗಿದ್ದು ಕೇಳಿದ್ದೇ ತಡ -ಕೋಳಿಸಾರಿನ 
ನೆನಹಾಗಿ ಎಚ್ಚರವಾಗಿ ಬಿಡ್ತಾರೆ, ಎದ್ದದ್ದೇ ವರಳು ಕಲ್ಲಿಗೆ ನಮಸ್ಕಾರ 
ಹಾಕ್ತಾರೆ, ಅಂದ್ರೆ ಈಶ್ವರ ದೇವಿಗೆ ಪ್ರಣಾಮ ಮಾಡ್ತಾರೆ. ಅದಾದ 
ಮೇಲೆ ನಿತ್ಯಕರ್ಮಗಳು, ( ಒಂದು ಎರಡು ಬೆರಳುಬಿಚ್ಚಿ) ತಿಳೀತಲ್ಲ ! 
ಅದಾದ ಮೇಲೆ ಮುಖಕ್ಷೌರ: ಮುಖರವಾದ ಮೇಲೆ ಕೈಪೊರಕೆ 
ಹಿಡಿದು ದಂತಮಂಜನ - ಇದೆಲ್ಲ ಹೊಸತಾಗಿ ಆಫ್ರಿಕಾದಲ್ಲಿ ಕಲಿತು 
ಕೊಂಡದ್ದು ದಂತಮಂಜನ ಆದಮೇಲೆ ಅಭ್ಯಂಜನ - ಆಮೇಲೆ ಮತ್ತೆ 
ವರಳು ಕಲ್ಲಿಗೆ ಜಳಕ , ಹೂವು, ಅಂದ್ರೆ ಈಶ್ವರ ಪೂಜೆ. ತದನಂತರದಲ್ಲಿ 
ಸಪ್ತಮೃಗಗಳ ಮಾಂಸದಿಂದ ಷಡ್ರಸೋಪೇತವಾಗಿ ತಯಾರಿಸಿದಂಥಾ 
ಮೃಷ್ಟಾನ್ನಭೋಜನದ ಭುಂಜನ ಗುಂಡು ಹೊಟ್ಟೆ ತೃಪ್ತಿಯಿಂದ ನೆಲ 
ಮುಟ್ಟಿ ಕೂತಮೇಲೆ ಎರಡೂ ಕೈ ನೆಲಕ್ಕೂರಿಮೇಲಕ್ಕೇಳ್ತಾರೆ. ಮರು - 
ಸಲ ಢರ್ ಅಂತ ತೇಗಿ ಒಡೋಲಗಕ್ಕೆ ಹೊರಡ್ತಾರೆ. ಹಾಗೆ ಇವತ್ತು 

ಒಡೋಲಗ ಕೊಟ್ಟಿರುವಂಥಾ ಸಮಯ ..... 
ರಾಕ್ಷಸ : ( ಗರ್ಜಿಸುತ್ತಾನೆ) 
ಹನುಮ : ಒಡ್ಯೂಲಗ ಕೊಟ್ಟಂಥಾ ಸಮಯ , ಮತ್ತೇನು ರಾಜಕಾರ್ಯ ಅಂತಿ 


ಜಯಂಟ್ ಮಾಮಾ 


* ೨೮ 


ದಾರೆ.... ( ರಾ .ಗೆ) ಸದ್ಯ ಇವತ್ತು ಯಾವುದೂ ಕಾಣ್ಯಾ ಇಲ್ಲ, ಪರಾಕೇ , 
ರಾಕ್ಷಸ : ( ಗರ್ಜನೆ) 
ಹನುಮ : ಹೌದೆ , ಹಾಗಾದರೆ ಮೃಗಯಾ ವಿಹಾರ ಹೊರಡ್ತೀವೆ ಅಂತಿದಾರೆ. 
- ರಾ , ಗೆ, ಆಗಬಹುದು ಮಹಾಸ್ವಾಮಿ , ಅಲ್ಲ, ಆಗಕೂಡದು ಅಂದ್ರೆ 

ಕೇಳ್ತಾರೋ , ಅದಕ್ಕಾಗಿ ಆಗಬಹುದು ಅಂತ ಅಪ್ಪಣೆ ಕೊಟ್ಟೇಬಿಟ್ಟೆ , 
ರಾಕ್ಷಸ : ( ಗರ್ಜನೆ) 
ಹನುಮ : ಇದೇನಯಾ ಹುನುಮನಾಯಕಾ, ವಿದೇಶದಿಂದ ಹಿಂತಿರುಗಿ ಬಂದು 

ನಾವು ನೋಡುತ್ತಾ ಇರುವಾಗ ಇದೇ ನು ಕಾಣತಾ ಇದೆ ; ಈ ನಮ್ಮ 
ಉದ್ಯಾನವನ ಯಾವತ್ತೂ ಇಲ್ಲದ ಹಾಗೆ ಹೀಗೆ ಚಂದವಾಗಿ ಕಂಗೊಳಿಸ್ತಾ 
ಉಂಟಲ್ಲ, ಚಿಗುರಿಕೊಂಡಂಥ ಗಿಡಮರಗಳು , ಚಿಲಿಪಿಲಿಗುಟ್ಟುವಂಥಾ 
ತಂಡೋಪತಂಡ ಪಕ್ಷಿಗಳು, ಲಂಡೇಲಗಾಮು ಲಟ್ಟಿಲಸಗು ಅಂತಿದಾರೆ ! 
.. . ಹೌದಲ್ಲಾ ಮಹರಾಯರೆ, ನಾನೂ ಸಮಾ ನೋಡೇ ಇಕ್ಕಿಲ್ಲ 

( ರಾ . ಗೆ) ಹೌದು ಮಹಾಸ್ವಾಮಿ , ನಾನ ಕಂಡೆ. 
ರಾಕ್ಷಸ : ( ಗರ್ಜನೆ) 
ಹನುಮ : ಕಲ್ಪವೃಕ್ಷವೇ ಇರತಕ್ಕಂಥಾ ದೇವೇಂದ್ರನ ನಂದನವನದ ಹಾಗೆತೆರುತ್ತ 

ದಲ್ಲಾ ಅಂತಿದಾರೆ, ಹ್ಯಾ , ಯಾರಾದರೂ ದನ ತಂದುಕೊಡ್ತಾರೆ ಬಿಡಿ 

ಮೇಯೋಕೆ- ( ರಾ . ಗೆ ನಾನೂ ಅದೇ ಹೇಳೋಕು ಅಂತಿದ್ದೆ , ಪ್ರಭುಗಳೇ 
ರಾಕ್ಷಸ : ( ಗರ್ಜನೆ) 
ಹನುಮ : ಸಂತೋಷವಾಯಿತು. ಪರಮ ಸಂತೋಷವಾಯಿತು, ಇನ್ನು , ಇದೊ 

ಬೇಟೆಗೋಸ್ಕರವಾಗಿ ತೆರಳಿ ಬಿಡುವ ಅಂತಿದಾರೆ - ( ರಾ , ಗೆ ) ಹಿಂದೇ 
ಹೊರಟುಬಿಟ್ಟೆವುಮಹಾಸ್ವಾಮಿ !....ದೊರೆಚಿತ್ರ ಕಾಯಿಕತ್ರ .... 
ರಾಕ್ಷಸ ಹನುಮ ಕುಣಿಯುತ್ತ ನಿಮ್ಮ ಮಿಸುತ್ತಾರೆ. 


ಹನುಮ : ಓ , ಬೇಟೆ ಮುಗಿಸಿ ಬಂದು ಬಿಟ್ಟೆವಯ್ಯಾ ಒಳ್ಳೆ ಭರ್ಜರಿ ಬೇಟೆ 

.....ಅಂಥಾ ಮಟಮಟ ಮಧ್ಯಾಹ್ನದಲ್ಲೇ , ಕಾಡಿನಲ್ಲಿ ಎಲ್ಲಿನೋಡಲಿ, 


ಜಯಂಂಟ್ ಮಾಮಾ 


ಪ್ರಾಣಿಗಳೇ , ಸಿಂಹ, ಶಾರ್ದೂಲ, ಹುಲಿ, ಕರಡಿ, ಕುರ್ಕ , ಬರ್ಕ , 
ಕಾಡೆಮ್ಮೆ ಕಾಡುಕೋಣ, ಕಾನ್‌ಕುರಿ , ಕಾನ್‌ಕೋಳಿ, ಹಂದಿ, ವಿಕಾ 
ಒಂದಾ ಎರಡಾ ? ಮಟ್ಟಿ - ಮುಟ್ಟಲೂ ಮೃಗಗಳೇ , ಒಂದು ತಾಸಲ್ಲಿ 
ನಾಲ್ಕು ಬಂಡಿ ತುಂಬಿಸಿಕೊಂಡು ಬಂದುಬಿಟ್ಟೆವು... ದಣಿಗಳಿಗೆ ಆಶ್ಚರ್ಯ 
ವಾಗಿಬಿಡ್ತೀಯಾ, ಇದೇನಾಗಿಬಿಟ್ಟಿದೆ ಅಂತ ... ಅಲ್ಲ, ಆಫ್ರಿಕಾದ ಕಾಡು 
ನೋಡಿದಣಿಗಳು ಹೇಳ್ತಾ ಇದ್ರು , ಕಾಡು ಅಂದ್ರೆ ಇದಪ್ಪಾ ಅಂತ, 
ಈಗ ಈ ನಮ್ಮ ಕಾಡು ಅದಕ್ಕಿಂತ ಸೊಂಪಾಗಿ ಬಿಟ್ಟಿದೆಯಲ್ಲಾ ... ಅಲ್ಲಿ 
ಆಣೆಕಟ್ಟು ಹಾಕಿದ್ದಕ್ಕೆ ಹೀಗೆ ಸೊಂಪಾಗಿ ಬಿಟ್ಟಿತಾ ?... ಇರಲಿಕ್ಕಿಲ್ಲ 
ಇರಲಿಕ್ಕಿಲ್ಲ, ಯಾಕೆಂದರೆ, ನಾನು ಇಲ್ಲಿಗೆ ಬಂದಾಗ ಒಂದು ಮಾಸದ 
ಹಿಂದೆ ಹೀಗಿರಲಿಲ್ಲ. ಗಿಡ ಮರ ಎಲ್ಲಾ ಬರಲು ಬರಲಾಗಿದ್ದವಪ್ಪ 
.... ಸಾಯಲಿಬಿಡಿ, ಸುಡುಗಾಡು. ಯೋಚಿಸಿ ತಲೆಯಾಕೆ ಹಾಳುಮಾಡಿ 
ಕೊಳ್ಳುವುದು ? ... ಒಳಗೆ ಅರಮನೇಲಿ ದಣಿಗಳು ಪಲ್ಲಂಗದ ಮೇಲೆ 
ಮಲ್ಲಂಗ ಹಾಕಿದಾರೆ, ನಾವೂ ಇಲ್ಲೇ ಎಲ್ಲಾದರೂ ಮರದ ಕೆಳಗೆ ಕಾಲು 
ನೀಡಿ ಕಣ್ಣು ಬಾಡಿಸೋದು ಒಳ್ಳೇದು, ಸಂಜೆ ತನಕ ಅಲ್ಲವೋ ? 

ಹನುಮ ನಿಷ್ಕ ವಿಂಸುತ್ತಾನೆ. ಸ್ವಲ್ಪ ಹೊತ್ತು ಕಳೆದು ಹುಡುಗರ ಗದ್ದಲ, 
ಹುಡುಗರ ಪ್ರವೇಶ, ಅವರಲ್ಲಿ ಜೇನಿ ಎಂಬ ಹುಡುಗಿ ನೆಲದ ಮೇಲೆ ಏನೋ ಕಂಡು, 

ಶಶ್ - ಎಂದು ಹುಡುಗರ ಗದ್ದಲ ನಿಲ್ಲಿಸುತ್ತಾಳೆ. 
ಜೇನಿ : ( ಮೆಲುದನಿಯಲ್ಲಿ) ಅಂಕಲ್ ದೈತ್ಯ ಬಂದಿದಾರೆ , 
ಎಲ್ಲರೂ : ಆಂ ? ಹೌದಾ ? ಹ್ಯಾಗೆ ಹೇಳೀಯೆ ? 
ಜೇನಿ : ಇಲ್ಲಿ ನೋಡಿ ಹೆಜ್ಜೆ . 
ಸುದ್ದಿ : ಹೌದು, ಹೌದು, 
- ಎಲ್ಲರ : ಹೌದು ಹೌದು.... 

ತಟ್ಟನೆ ಬೆಳಕು ಮೂಡುತ್ತದೆ. ಜೇನಿ, ಜೆಟ್ಟಿ , ಸುದ್ದಿ ಸುಗ್ಗಿ ಮಧುರವಾದ ಧಾಟಿ 
ಯೊಂದನ್ನು ಗುನುಗತೊಡಗುತ್ತಾರೆ, ಆಲಾಪದ ಹಿನ್ನೆಲೆಯಲ್ಲಿ ಹುಡುಗರೆಲ್ಲ ನೃತ್ಯಗತಿ 
ಯಲ್ಲಿ ಚಲಿಸುತ್ತ ತೋಟದ ಗಿಡಮರಗಳನ್ನು ಎಲೆ-ಹೂಗಳಿಂದ ಮತ್ತೂ ಶೃಂಗಾರ 
ಗೊಳಿಸುತ್ತಾರೆ. ಈಗ ತೋಟ ಮನೋಹರವಾಗಿದೆ. ನೆಲದ ತುಂಬ ಬಣ್ಣದ ಹೂಗಳ 


ಜಯಶ್ ಮಾಮಾ 


- 

ರಂಗೋಲೆ ರಚಿತವಾಗಿದೆ. ಅನಂತರ ~ .. . 
* ಐಟು : ಅರಮನೆ ಒಳಗೇ ಹೆಗಣ, 
ಇಂಕು : ಹೌದು, ನಡೀರಿ, ಅಂಕಲ್ ಜಯಂಟ್‌ನ ವರಾತಾಡಿಸೋಣ. 

ಎಲ್ಲರೂ ಅರಮನೆಯೊಳಕ್ಕೆ ಹೋಗುತ್ತಾರೆ, ಸ್ವಲ್ಪ ಹೊತ್ತು ಕಳೆದ ಮೇಲೆ ಹನುಮ 
- ಕಣ್ಣು ತಿಕ್ಕುತ್ತ ಪ್ರವೇಶಿಸುತ್ತಾನೆ. 
ಹನುಮ : ಅದು ಯಾವಾಗ ನಿದ್ರೆ ಬಂದು ಬಿಟ್ಟಿತೋ ....ನಮ್ಮ ಎಂಟನೇ ಪೋರ 

ಕುಂಟುತ್ತಾ ಬರುತಿತ್ತು . ಅಪ್ಪಯಾ ಅನ್ನು , ಓ ಅಂತ ಕೈನೀಡಿದೆ. ಬಿದ್ದು 
ಬಿಡು . ಮತ್ತೆ ನೋಡಿದ್ರೆ ಮಗ ಇಲ್ಲ, ಮಾಯ , ನೆಲದ ತುಂಬಾ 
ಹವು. ಇದೇನು ಅಚೋದ್ಯ ಮಾರಾಯರೆ, ಮನುಷ್ಯ ಜಾತಿ ಹೋಗಿ 
ರಾಕ್ಷಸ ಜಾತಿಗೆ ಬಂದಮೇಲೆ ಸ್ವಪ್ನ ಅಂತ ಕಂಡಿದ್ದಿಲ್ಲಪ್ಪ . ಇದೇ 
ಮೊದಲು, (ಮೇಲೆ ಕೆಳಗೆ ನೋಡಿ) ಅಲೇ ! . .. ಇನ್ನೂ ಸ್ವಪ್ನದೊಳಗೇ 
ಇದ್ದೇನೆ .... ಅಲ್ಲಿ ಕಂಡದ್ದೇ , ಹೀಗೆ ನೆಲದ ಮೇಲೆಲ್ಲಾ ಹೂವು 
, 
ಗಿಡದ ಮೇಲೆಲ್ಲಾ ಹೂವು! ಅಲಲೆ ! ( ಒಳಗಿನಿಂದ ಸದ್ದು ) ಏನು 
ಗಲಾಟೆ ?.... ಓಮ್ , ಹುಡುಗರ ಸಂಗತಿ ಮರತೇ ಬಿಟ್ಟಿದ್ದೆ ಅವೇ 
ಬಂದು ಬಿಟ್ಟವೋ ಅಂತ. (ಹೋಗಿ ನೋಡಿ) ಹೋಮ್, ಅರಮನೆ 
ಒಳಗೆ ಹೋಗಿ ಬಿಟ್ಟದಾವೆ ಅಂತ ಕಾಣುತ್ತೆ.....ಒಳ್ಳೆ ಗೊಜಗೊಂಡ 
ಆಗಿ ಹೋಯ್ತಲ್ಲ ಮಾರಾಯರೆ, ಇನ್ನೇನು ರಾಕ್ಷಸರು ಕೆಂಡವೇ ಆಗಿ 
ಬಿಡ್ತಾರೆ... ನನ್ನ ಚರ್ಮ ಸುಲೀತಾರೆ ಬಿಡಿ.... ಅರೆ ಅರೆ, ದಣಿಗಳೇ 
ಹೊರಗೆ ಬಂದುಬಿಟ್ಟರಲ್ಲ. ಹುಡುಗರು ಮುತ್ತಿಗೆ ಹಾಕಿಬಿಟ್ಟಿದಾವೆ.. . 
( ಪಕ್ಕಕ್ಕೆ ) ಏಯ್ ಚಂಡೆ, ದಣಿಗಳಿಗೆ ಕ್ರೋಧಬಂದುಬಿಟ್ಟಿದೆ, ಉರಿ 
ಚಂಡೆ ತಗೋ , ಬೇಗ.... 
ಚಂಡೆಯವನು ಬಂದು ಪಕ್ಕಕ್ಕೆ ಕೂತು ಬಾರಿಸತೊಡಗುತ್ತಾನೆ, ಅರಮನೆಯೊಳಗಿಂದ 
ರಾಕ್ಷಸ ಮತ್ತು ಆತನನ್ನು ಸುತ್ತಿಕೊಂಡ ಹುಡುಗರು ಬರುತ್ತಾರೆ; ಚಂಡೆಯ ತಾಳಕ್ಕೆ 
ಕುಣಿತ , ರಾಕ್ಷಸ ಹುಡುಗರನ್ನ ಬೆದರಿಸುತ್ತಾನೆ. ಅಟ್ಟುತ್ತಾನೆ. ಹುಡುಗರು ಅದನ್ನು 
ಆಟವೆಂದುಕೊಂಡು ಆಡತೊಡಗಿದ್ದಾರೆ. ಹನುಮಾ ಅವರನ್ನು ಅಟ್ಟಲು ತೊಡಗು 
ತಾನೆ. ಹುಡುಗರು - ಗುಡುಗುಡು ಗುಡುಗುಡು, ಗುಡಾನೆ ಗುಡುಗುಡು ಎನ್ನುತ 
ರಾಕ್ಷಸ, ಹನುಮರ ಜೊತೆ ಮೋಜಿನಿಂದ ಆಡುತ್ತಾರೆ. ಇಡೀ ದೃಶ್ಯ ಹುಡುಗರ 


- ೩೧ 


ಜಯಂಟ್ ವರಾಮಾ 


ವುಟ್ಟಾಟದಂತಾಗಿ ಬಿಡುತ್ತದೆ, ತುದಿಯಲ್ಲಿ ಸೈರನ್ ಕೂಗು ಕೇಳಿಸುತ್ತದೆ. 
- ಬಂಟು : ಅಕೋ , ಸೈರನ್ , 
ಕೇಳು : ಓ , ಎಷ್ಟು ಬೇಗಹೊತ್ತಾಗಿಹೋಯ್ತು ಇವತ್ತು . 
ಚೆನ್ನ : ನಡೀರಿ, ಹೋಗೋಣ, ಹೊತ್ತಾಗುತ್ತೆ . 
ಎಲ್ಲರೂ : ಹೌದು, ನಡೀರಿ ನಡೀರಿ, 
- ಕಾವು : ಮತ್ತೆ ನಾಳೆ ಬರೋಣ. 

ಹುಡುಗರು ಹೊರಡಲು ತಯಾರಾಗುತ್ತಾರೆ. ರಾಕ್ಷಸ ಏನೂ ಮಾಡಲಿಕ್ಕೆ ತೋಚದೆ 

ಮಂಜುಗರದಿಂದ ನಿಲ್ಲುತಾ ನೆ, ಹರಿವ ಬೆರಗಾಗಿ ನಿಂತಿದ್ದಾನೆ. 
ಹುಡುಗರು : ಟಾಟಾ ಟಾಟಾ ಅಂಕಲ್ ಜಯಂಟ್ ಬೈ ಬೈ ಬೈ ಬೈ ಬೈ ... 

ಟಾಟಾ ಟಾಟಾ ಹನ್ನೂ ಅಂಕಲ್ ಬೈ ಬೈ ಬೈ ಬೈ ಬೈ .... 
ಹುಡುಗರು ಓಡುತ್ತ ನಿಷ್ಕಮಿಸುತ್ತಾರೆ. ಹೋಗುತ್ತಿದ್ದಂತೆ ಅವರ 
ಕೂಗು : ' ಜಿಂದಾಬಾದ್ ಜಿಂದಾಬಾದ್ ! ಅಂಕಲ್ ಜಯಂಟ್ 

ಜಿಂದಾಬಾದ್ ಹನೂ ಅಂಕಲ್ ಜಿಂದಾಬಾದ್ ! ........ 
ರಾಕ್ಷಸ : (ಕೊಂಚಕಾಲ ಜೂಢನಾಗಿದ್ದು ಆಮೇಲೆ ಗರ್ಜಿಸುತ್ತಾನೆ 
ಹನುಮ : ಕಳ ಮುಂಡೇ ಗಂಡರಾ, ಹುಚ್ಚು ಮುಂಡೇಗಂಡರಾ, ನಾಯಿ ಮುಂಡೇ 

ಗಂಡರಾ. . . ನಿಮ್ಮ ಬಲೀ ಹಾಕಿಬಿಡ್ತವೆ, ನಿಮ್ಮ ತಿಥಿ ಮಾಡಿಬಿಡ್ತವೆ 
ಅಂತಿದಾರೆ ದಣಿಗಳು, ' ಹುಡುಗರಿಗೆ, ( ರಾ . ಗೆ) ಹೌದು ದಣಿಗಳೇ , ಕಳ್ಳ 

ಮುಂಡೇಗಂಡರು , ಬಲೀ ಹಾಕಿಬಿಟ್ಟೇಕು. 
- ರಾಕ್ಷಸ : ( ಗರ್ಜನೆ) 
ಹನುಮ : ಮತ್ತೂ ಮತ್ತೂ ರೋಷಉಕ್ಕತಾ ಇದೆ ಅಂತಿದಾರೆ, ( ಚಂಡೆಗೆ) 

ಏಯ , ಚಂಡೆ ಅಬ್ಬರ ಹೊಡಿ, 
ರಾಕ್ಷಸ : ( ಗರ್ಜನೆ ) . 
ಹನುಮ : ಒಂದೊಂದು ಪಿಳ್ಳೇನೂ ಹಿಡಿದುಕೋಳಿ ಮರಿ ಹಾಗೆ ಬಾಯಲ್ಲಿ ಹಾಕಿ 

ಜಗಿದು ಬಿಡತಿದ್ದೆ ಅಂತಾರೆ. ( ರಾ. ಗೆ) ಹೌದು, ದಣಿಗಳೇ , ಕಚಕಚ 

ಜಗದು ಬಿಡಬೇಕಿತ್ತು . 
- ರಾಕ್ಷಸ : ( ಗರ್ಜನೆ) 


ಜಯಂಟ್ ಮಾವರಾ 


ಹನುಮ : ಅಲ್ಲಿ ಆಫ್ರಿಕಾದಲ್ಲಿ ತಿಮಿಂಗಿಲದ ಔತಣ ಮಾಡಿಸಿದ್ದರಲ್ಲಾ ಆವಾಗ 

ಎಲುಬು ಸಿಕ್ಕಿ ದಂತ ಜಕಂ ಆಗಿ ಹೋಗಿದೆಯಂತೆ . ಇಲ್ಲದಿದ್ರೆ ಜಗಿದೇ 
ಬಿಡತಿದ್ರಂತೆ . ( ರಾ .ಗೆ) ಹೌದು, ಮಹಾಸ್ವಾಮಿ , ಇಲ್ಲದಿದ್ರೆ , ರಸದಾ 

ಕಬ್ಬು ಜಗಿದ ಹಾಗೆ ಜಗಿದೇ ಬಿಡಬೋದಿತ್ತು . 
ರಾಕ್ಷಸ : ( ಗರ್ಜನೆ) 
ಹನುಮ : ನಮ್ಮ ಅಜ್ಜಂದಿರ ಕಾಲದಲ್ಲಿ ಕುಬೇರ ದೇವರು ನಮಗೆ ಉಂಬಳಿ ಹಾಕಿ 

ಕೊಟ್ಟ ನೆಲ ಇದು, ಇದೇನು ಅವರ ಅಪ್ಪನ ಮನೆ ಆಸೀನಾ - ಅಂತಿ 

ದಾರೆ. ( ರಾ . ಗೆ) ಅದೇ ಮಾಸ್ಯಾವಿರಾ , ಇವರ ಅಪ್ಪನ ಮನೆ ಆಸೀನಾ? 
ರಾಕ್ಷಸ : ( ಗರ್ಜನೆ) . 
ಹನುಮ : ಅಲಾಲಾಲಾಲಾಲಾ ! ಈ ನನ್ನಂಥಾ ಪರಾಕ್ರಮಿ , ದೈತ್ಯ ಕುಲತಿಲಕ ಅನ್ನೋ 

ಅಂಥವನ ಅರಮನೆಗೆತೋಟಕ್ಕೆ ಈ ಮನುಷ್ಯ ಕುನ್ನಿಗಳ ಬಂದು ಲಗ್ಗೆ 
ಹಾಕುವುದೇ , ಸಹಿಸಲು ಆಗಲಿಕ್ಕಿಲ್ಲವಯ್ಯಾ, ಆಗಲಿಕ್ಕಿಲ್ಲ ಅಂತಿದಾರೆ, 

( ರಾ . ಗೆ) ನಿಜಕ್ಕೂ ಆಗಲಿಕ್ಕಿಲ್ಲ ಪ್ರಭುಗಳೇ , 
ರಾಕ್ಷಸ : (ಗರ್ಜನೆ) 
ಹನುಮ : ಇಲ್ಲಿ ಸುತ್ತ , ಆರಾಳು ಎತ್ತರದ ಕೋಟೆ ಹಾಕಿಸಿಬಿಡು, ನರಕುನ್ನಿಗಳು 

ಇಲ್ಲಿ ಕಣ್ಣು ಹಾಯಿಸಲಿಕ್ಕಿಲ್ಲ ; ನಮ್ಮ ಪರಮ ಮಿತ್ರರುಉಮುಂಭಾಸುರರ 
ಅರಮನೆ ಕೋಟೆ ಉಂಟಲ್ಲವೋ ಅದೇ ಪ್ರಕಾರದಲ್ಲಿ ಅಂತಿದಾರೆ. 

( ರಾ . ಗೆ) ಅಪ್ಪಣೆ ಮಹಾಸ್ವಾಮಿ . 
ರಾಕ್ಷಸ : ( ಗರ್ಜನೆ) 
ಹನುಮ : ಬೆಳಗಾಗೋದರೊಳಗೆಕೋಟೆತಯಾರಾಗಿ ಬಿಡೇ ಅಂತಿದಾರೆ .. ..... 

ನಮಗೆ ಒಳ್ಳೆ ಗಳಪಾಶಿ ಬಂತಲ್ಲಾ , ಮಕ್ಕಳನ್ನ ಸುತ್ತಿ ಮನುಷ್ಯರನ್ನ 
ಸುತ್ತಿ ನಮ್ಮ ಬುಡಕ್ಕೆ ಬಂತಲ್ಲವೋ ... ಆಕ್ಕಂಬ್ ಆಗ, ಎಂಬೈ 

ಎಡಿಯ .... 
ರಾಕ್ಷಸ : ( ಗರ್ಜನೆ) 
ಹನುಮ : ಮತ್ತೂ ಮತ್ತೂ ಕೋಧಉಕ್ಕತಾನೇ ಇದೆಯಂತೆ, ( ಚಂ . ಗೆ) ಏ , 

ಜೋಡು ತಾಳದ ಅಬ್ಬರ ಹೊಡಿ, 


ಜಿಯಂಟ್ ವರಾಮಾ 


ರಾಕ್ಷಸ ಅಬ್ಬರಿಸುತ್ತ, ಅರಮನೆ ಕಡೆ ಹೊರಡುತ್ತಾನೆ. .. 
ಹನುಮ : ( ರಾ . ಗೆ) ಹುಷಾರು ಮಾಸ್ವಾಮಿ , ಕೆಧದಲ್ಲಿ ಕಾಲು ಎಪರಾ ತಪರಾ 

ಆಗಿ ಮುಗ್ಗರಿಸಿದರೆ ಕಷ್ಟ , 

ರಾಕ್ಷಸನ ನಿರ್ಗಮನ. 
ಹನುಮ ; ಇವರಿಗೆ ಕ್ರೋಧ ಸಮನೆ, ಆದರೆ ನಾವು ಹೇಗಯಾ ಬೆಳಗಾಗೋದ 

ರೊಳಗೆ ಆರಾಳು ಎತ್ತರದಕೋಟೆಕಟ್ಟಿಸಿ ನಿಲ್ಲಿಸುವುದು ?..... 
ನೋಡುವ, ಅಲ್ಲಿ ಎಂಥದೋ ಕಾಲನಿ ಉಂಟಲ್ಲ, ಅಲ್ಲಿ ಹೋಗಿ 
ನೋಡುವ ಜನ ಸಿಕ್ಕಿಯಾರೋ ಅಂತ. 

* ಮತ್ತೆ ರಾಕ್ಷಸನ ಪ್ರವೇಶ 
ರಾಕ್ಷಸ : ಹ್ಯಾ ಹ್ಯಾ ಹ್ಯಾ ಹ್ಯಾ ಹ್ಯಾ 
ಹನುಮ : ಮತ್ತೆ ಉಕ್ಕಿತಾ ಮಾಸ್ವಾಮಿ ....? 
ರಾಕ್ಷಸ : ಹಾ ಹಾ ಹಾ ಹಾ ಹಾ ! ( ಗರ್ಜನೆ) 
ಹನುಮ : ಓ , ಆಶ್ಚರ್ಯವಾಯಿತಾ ಆಶ್ಚರ್ಯವಾಯಿತಾ ಅಂತಿದಾರೆ.... 

- ( ರಾ . ಗೆ) ಓ ಹೌದಾ ? 
ರಾಕ್ಷಸ : (ಗರ್ಜನೆ) 
ಹನುಮ : ಈ ಇಂಥಾ ಗ್ರೀಷ್ಮ ಋತುವಿನಲ್ಲಿ , ಮನೋಹರವಾಗಿರತಕ್ಕಂಥಾ 

ತಂಗಾಳಿಯೇ ಬೀಸಲಿಕ್ಕೆ ತೊಡಗಿತಲ್ಲಾ ಅಂತ ಉದ್ದಕ್ಕೆ ಉದ್ಧಾರ 
ಎಳೀತಿದಾರೆ. ( ರಾ . ಗೆ) ಅಹುದಲ್ಲವೋ ದಣಿಗಳೆ , ನಿಮಗ ಕೋಪ 
ಉಕ್ಕುತ್ತಿತ್ತು . ನನಗೂ ಉಕ್ಕುತ್ತಿತ್ತು . ಹಾಗಾಗಿ ಇಬ್ಬರೂ ಮೊದಲು 

ಗ್ರಹಿಸಲೇ ಇಲ್ಲ ! 
ರಾಕ್ಷಸ : ( ಗರ್ಜನೆ) . 
ಹನುಮ : ಪರಿಮಳ ಪರಿಮಳ- ಅಂತ ಬಿಕ್ಕತಿದಾರೆ, ( ರಾ , ಗೆ) ಕಾಶ್ಮೀರದೇಶ 

ಉಂಟಲ್ಲವೋ ದಣಿಗಳೆ, ಹಾಗೆ ಆಗಿಬಿಟ್ಟಿದೆ- ಅದೇ ತಂಪು, ಅದೇ ಕಂಪು, 

. ಅದೇ ಸೋಂಪು, ಅದೇ ಪೆಂಪು, ಅದೇ ಇಂಪು- ಎಲ್ಲಾ ಗುಂಪು ಗುಂಪು 
ರಾಕ್ಷಸ : (ಗಿಡ ಮರ ನೆಲ ನೋಡಿ- ಗರ್ಜನೆ) 
ಹನುಮ : ಗಿಡದ ಮ್ಯಾಲಕ್ಕೆ ಹೂವು. ಇದೇನು ಹಸಿರಯ್ಯಾ ಇದೇನು ಬಣ್ಣವಯಾ 


ಜಯರಿಂಟ್ ವರಾಮಾ 


ಅಂತಿದಾರೆ . ( ರಾ, ಗೆ) ಅದೇ , ವರ್ಣನೆ ಇವಡಿದೆನಾಲ್ ಮಾಸ್ವಾಮಿ 
ರಾಕ್ಷಸ : ಆ ಹ್ಯಾ ಹಾ ಹಾ ಹಾ ಹಾ .... 
ಹನುಮ : ಏನು ಹೇಳಿದರೋ ಗೊತ್ತಾಗಲಿಲ್ಲ. ನೆಲದ ಮೇಲೆ ಬಿದ್ದು ಹೊರಳಾಡ 

ಬೇಕು, ಅನ್ನಿಸ್ತಿದೆಯಯಾ, ಹಂದಿಯ ಹಾಗೆ ಅಂದಿರಬೋದು ಬಿಡಿ, 

ರಾಕ್ಷಸ - ಹಾಜ್ಞಾ .. .' ಎಂದುಕೊಳ್ಳುತ್ತಾ ಅರಮನೆಯ ಕಡೆ ನಡೆಯುತ್ತಾನೆ, 
ಹನುಮ : ಪರಮಾನಂದವಾಗಿಬಿಟ್ಟಿದೆ ಸವಾರಿಗೆ ! ಆಫ್ರಿಕಾದೇಶದಲ್ಲಿ ' ಮುಂಗಾ 

ಮಲಂಗಿ ' ಅಂತ ಒಂದು ಥರಾ ಹೆಂಡ ಸಿಗತಿತ್ತು . ಅದು ಕುಡಿದಾಗ 
ಹಾಗೇ ಆಗತಿತ್ತು .... 

ಹೋಮ್ , ಸವಾರಿ ಆನಂದ ಪಡದೆ ಅಂತ ನಾವು 
ಆನಂದ ಪಡಲಿಕ್ಕೆ ವೇಳೆ ಉಂಟೋ ? ಇಲ್ಲವಯ್ಯ , ನಾವಿನ್ನು ರಾತ್ರೋ 
ರಾತ್ರಿ ಕೋಟೆಗೋಡೆಕಟ್ಟಿ ನಿಲ್ಲಿಸಬೇಕಲ್ಲ.....ಇಲ್ಲದಿದ್ರೆ ಅವರ ಸಿಟ್ಟು 
ಎಂಥಾದ್ದಂಥ ನಿಮಗೆ ತಿಳೀಲಿಕ್ಕಿಲ - ನಾಳೆ ನನ ನ ತಲೆಕೆಳಗು ಮಾಡಿ 
ಮರಕ್ಕೆ ನೇತುಹಾಕಿ ಮೆಣಸಿನಕಾಯಿ ಹೊಗೆ ಹಾಕಿಸಿಯಾರು ; ತಾವು 
ದೂರಕ್ಕೆ ನಿಂತು ಹೀಗೇ ಹಹ್ಹ್ವಾ ಅಂತ ಬಾಯಿ ಕಿಸೀತಾ, ಚೂಪುಗಲ್ಲು 
ಹೆರಕಿ ಕವಣೇಲಿ ಇಟ್ಟು ಬೀಸಿ ಬಡಿದಾರು .... 
ಎನ್ನುತ್ತ ನಿಷ್ಕ ವಿಂಸುತ್ತಾನೆ. 


ಕತ್ತಲು- ದೊಂದಿ ಬೆಳಕಿನಲ್ಲಿ ಅಸಂಖ್ಯ ಜನ ಕೋಟೆಕಟ್ಟುತ್ತಿರುವುದು . ಕೆಲಸಗಾರರ 
ಗದ್ದಲಕೂಗು - ' ಐಸಾ ಐಸಾ ... ಚಂಡೀ ದೆವ್ವ ಐಸಾ...ಗುಂಡೀ ಭೂತ ಐಸಾ... 
ಚಾವುಂಡಮ್ಮ ಐಸಾ... ಗಾವುಂಡಪ್ಪೆ ಐಸಾ'... ಇತ್ಯಾದಿ ಇತ್ಯಾದಿ .. 
ಮತ್ತೆ ಪೂರ್ತಾ ಕತ್ತಲು, ಪುನಃ ಮಸಕು ಬೆಳಕಾದಾಗ ಹನುಮನಾಯಕನ ಪ್ರವೇಶ 

ಈಗಕೋಟೆಗೋಡೆಕಾಣಿಸುತ್ತಿದೆ, 
ಹನುಮ : ಕಂಡೀರೇನಯ್ಯಾ ನಮ್ಮ ಪರಾಕ್ರಮ ! ರಾತ್ರಿ ಬೆಳಗಾಗೋದರೊಳಗೆ 

ಸುತ್ತಾ ಆರಾಳೆತ್ತರಕೋಟೆಕಟ್ಟಿಸಿ ಬಿಟ್ಟೆವಲ್ಲ ! ... ನಿಜ ಹೇಳೋದಾದ್ರೆ 
ನನಗೂ ಹೆದರಿಕೆ ಆಗಿತ್ತು ಮಾರಾಯರೆ, ಈ ರಾಕ್ಷಸರ ಸಹವಾಸ 
ನೋಡಿ, ಆಮೇಲೆ ಮೈಯಲ್ಲಿ ಎಲುಬು ಉಳೀಲಿಕ್ಕೆ ಉಂಟಾ ? ಪುಣ್ಯ . 
ಆ ಕಾಲನಿ ಉಂಟಲ್ಲಯ್ಯ , ಅಲ್ಲಿಗೆ ಹೋದೆ. ಅಲ್ಲಿ ಒಬ್ಬ ಕಂತ್ರಾಟ್ 


ಜಯಟ್ ಪರಾಮಾ 


ಕಂತ್ರಾಟ್ ಅಂತ ಇದ್ದ , ಸರ್ಕಾರಿ ಕಂತ್ರಾಟನಂತೆ. ಯಾ ಕೆಲಸವಾಗಲಿ, 
ಎಂಥಾ ಕೆಲಸವಾಗಲಿ, ಅವನು ರಾತ್ರಿ ಬೆಳಗಾಗೋದೊಳಗೇ ಮಾಡು 
ವವನಂತೆ, ಬೆಳಗಾಗೋದೊಳಗೆ ಕೆಲಸ ಮುಗಿಸಿ, ಹಣ ಎಣಿಸ್ಕೊಂಡ್ 
ಧಿಮ್ದಗಡಿ ಅಂತ ನಡೆದೇಬಿಟ್ಟ .. ಈಗ ಹುಡುಗರು ಅಲ್ಲ ಹುಳಾ 
ಬರಲಿಕ್ಕಿಲ್ಲ. ನಾನೇ ಬರಲಿಕ್ಕಿಲ್ಲ ಮತ್ತೆ ಕೇಳಿದರೆ.... ಒಂದು ಸುರಂಗಮಾರ್ಗ 
ಉಂಟು ಅನ್ನಿ ನಮ್ಮ ಮಟ್ಟಿಗೆ.... 

ಹೋಯ್, ಆ ಕಂತ್ರಾಟ್ ಹೊದಿ 
ಇಷ್ಟು ಹೊತ್ತಾದ್ರು ಬೆಳಗೇ ಆಗಲಿಲ್ಲ . ... ಯಾಕೆ ಅಂತೇನೆ.... ( ಒಳಗಿ 
ನಿಂದ ಕೂಗು) ಸವಾರಿ ದಂದಿ ಹಿಡಿದು ಕೂಗು ಹಾಕ್ತಾ ಬಂದೇ ಬಿಡಲ್ಲ. 
ಇತ್ತಾಗಿ.... 

ರಾಕ್ಷಸ ದೊಂದಿ ಹಿಡಿದು ಪ್ರವೇಶಿಸುತ್ತಾನೆ. 
ರಾಕ್ಷಸ : ( ಗರ್ಜನೆ ) 
| ಹನುಮ : ಸಂತೋಷವಾಯ್ತಂತೆಕೋಟೆತಯಾರಾದ್ದಕ್ಕೆ , ( ರಾ . ಗೆ) ನಾನು ಅಲ್ಲವೋ 

ಪ್ರಭುಗಳೇ ತಮ್ಮ ತೈನಾತಿ ? ನೆರವೇರಿಸಿಯೇ ಬಿಟ್ಟೆ . ಹಾಗಂತ ಅಲ್ಪ 

ಸ್ವಲ್ಪ ಕಷ್ಟವಾಯಿತಾ ?.... 
ರಾಕ್ಷಸ : ( ಗರ್ಜನೆ) 
ಹನುಮ : ಹೋಮ್, ಅಷ್ಟುದ್ದಾ ನಾಲಗೆಯುಂಟು, ಶಾಭಾಸ್ ಹೇಳಲಿಕ್ಕೆ ಬಾಯಿ 

ಬರಲಿಲ್ಲ ನೋಡಿ.... ಹಾಸಿಗೇಲಿ ಹತ್ತು ಸಲ ಆಚೆಯಿಚೆ ಹೊರಳಿದರಂತೆ, 
ಅರುಣೋದಯವಾಗಲಿಲ್ಲ ಯಾಕೆ, ಸರೋದಯವಾಗಲಿಲ್ಲ ಯಾಕೆ 
ಅಂತ ಕೇಳತಿದಾರೆ ....ನಂಗೂ ಇವತ್ತು ಸಿಕ್ಕಲಿಲ್ಲಪ್ಪ ಸೂರ್ಯ ... ( ರಾ , ಗೆ) 
ಹೊರಗೆ ಹೋಗಿನೋಡಿ ಬರೋನೆ, ದಣಿಗಳೇ , 

- ಹನುಮಂ - ಹೊರ ಹೋಗಿಆಮೇಲೆ ವಾಪಸು ಬರುತ್ತಾನೆ , 
ಹನುಮ : ( ರಾ . ಗೆ ) ನಮಗಿಬ್ಬರಿಗೂ ಅಕ್ಕಲ್ ಹೋಗಿಬಿಡಲ್ಲ ದಣಿಗಳೇ !.... 

ಆರಾಳೆತ್ತರ ಕೋಟೆ ಅಲ್ಲವೋ ? ಸದ್ಯೋದಯ ಆಗಿ ನಾಲ್ಕು ತಾಸು 
ಆಯ್ತು ಅದರ ಬೆಳಕು ಒಳಗೆ ಬರೋದು ಹ್ಯಾಗೆ ?....ಹೊರಗೆ ಕೋಟೆ 

ಮೇಲೆ ಬಿದ್ದಂಡು ಕಾಯ್ತಿದೆ! 
- ರಾಕ್ಷಸ : ( ಗರ್ಜನೆ) . 


0 


ಜಯಂಟ್ ಮಾವರಾ 


ಹನುಮ : ಹಾಗೋ , ಹಾಗೊ , ಸಂತೋಷ - ಅಂತಿದಾರೆ. 
ರಾಕ್ಷಸ : ( ಗರ್ಜನೆ) - 
ಹನುಮ : ಭಾರೀ ತಾಪವಯ್ಯಾ ಅಂತಿದಾರೆ, ( ರಾ , ಗೆ) ನೆನ್ನೆ ಭಾರೀ ಕೋಪ 

ಬಂದಿತ್ತಲ್ಲ ಧಣಿಗಳೇ , ಅದರದ್ದೇ ಇದ್ದೀತು ತಾಪ, 
ರಾಕ್ಷಸ : ( ಗರ್ಜನೆ) 
ಹನುಮ : ತಡೀಲಿಕ್ಕಾಗದ ನಾತ - ಅಂತಿದಾರೆ, ನೀವೇ ಇದ್ದೀರಲ್ಲ ನಮಗೆಲ್ಲಾ 

ಪ್ರಾಣನಾಥ ! ( ರಾ , ಗೆ) ಹೊಸದಾಗಿ ಗೋಡೆ ಕಟ್ಟಿದ್ದಲ್ಲವೋ ಪ್ರಭು 
ಗಳೇ , ಗಾರೆಗಚ್ಚಿನ ನಾತ ಇದ್ದೀತು. 

- ರಾಕ್ಷಸ ಗರ್ಜಿಸುತ್ತ ತೆರಳುತ್ತಾನೆ, 
ಹನುಮ : ಇದ್ದೀತಿದ್ದೀತು – ಅಂತಿದಾರೆ !....ಹೌದಯ್ಯಾ.... ಇಷ್ಟೆತ್ತರ ಗೋಡೆ 

ಕಟ್ಟಿ ಈ ಗೋಡೆ ಬಾವಿಯಲ್ಲಿ ವಸ್ತಿ ಮಾಡಲಿಕ್ಕೆ ಆದೀತಾ ? ... 

ಈ ರಾಕ್ಷಸ ಮತ್ತೆ ಬರುತ್ತಾರೆ. 
ರಾಕ್ಷಸ : ( ಗರ್ಜನೆ) 
ಹನುಮ : ಅಲೆ, ಹೌದಾ ಪ್ರಭುಗಳೆ !.... ಇವರು ಹೋಗುತ್ತಿದ್ದಾಗ ದಾರಿ ಮೇಲೆ, 

ಹಕ್ಕಿಗಳು ಕಂಕಲ ಕಂಕಲ ಅಂತ ಚೀರಾ ಬಿದ್ದು ಸಾಯ್ತಿವೆಯಂತೆ.... 
( ತಾನೂ ಕಿವಿಗೊಟ್ಟು - ( ರಾ . ಗೆ) ದಣಿ, ಅಕೋ ಮತ್ತೂ ಚೀರಾನೇ 
ಇವೆ, (ಪ್ರೇಕ್ಷಕರಿಗೆ) ನಾನೂ ಜತೇಲಿ ಬರಬೇಕಂತೆ, ಸತ್ತು ಬಿದ್ದ ಹಕ್ಕಿ 
ಗಳನ್ನ ಚೀಲಕ್ಕೆ ತುಂಬಿಕೊಳ್ಳೋಕೆ! ( ರಾ , ಗೆ ) ನಡೀರಿ ! ಧಣಿ, 
ಇಬ್ಬರೂ ನಿಮ್ಮ ಮಿಸುತ್ತಾರೆ. 


ಹನುಮ - ಈಗ ಪ್ರೇಕ್ಷಾಂಗಣದಲ್ಲಿ ಹೊರಭಾಗದಿಂದ ಪ್ರವೇಶಿಸಿ ಬರುತ್ತಾನೆ. 
ಹನುಮ : ಹೇಯ್, ಹ್ಯಾಗಾಯಿತು ಕಂಡಿರಾ ? ಸಿಟ್ಟು ಮಾಡಿದ್ದು ಹುಡುಗರ 

ಮಾಲೇ .... ಶಿಕ್ಷೆ ಕೊಟ್ಟು ಕೊಂಡದ್ದು ತನ್ನ ಮ್ಯಾಲೇ . .. ಎರಡು 
ತಿಂಗಳಾಯಿತಲ್ಲ ಈ ಕೋಟೆಕಟ್ಟಿ ದಿನ ಇಡೀ ಕತ್ತಲು, ಗಾಳಿ ಹೋದ 
ಲಿಕ್ಕಿಲ್ಲ, ಯಾವಾಗ ನೋಡಿದರೂ ತಾಪ ! ಮತ್ತೆ ಅದೆಂಥದ 
ದುರ್ನಾತ, ಮಾರಾಯರೆ! ... ಗಿಡಮರ ಎಲ್ಲ ಎಲೆ ಉದುರಿ ಬಕ್ಕಲು 


- ೩೭ 


ಜಯಂಟ್ ಮಾಮಾ 


ಬರಲು ನಿಂತವು, ಹಕ್ಕಿ ಸತ್ತು ಸತ್ತು ಬಿದ್ದವು. ಅವೂ ಈಗ ಇಲ್ಲಿ 
ಸುಳಿಯೋದೇ ಇಲ್ಲ.... ಈ ರಾಕ್ಷಸರೇ ಹಾಗೆ - ಕಾಲು ಮೆಟ್ಟಿದ 
ತಿಳೀದು ಕೈ ಹಿಡಿದದ್ದೂ ತಿಳೀದು. ಸಿಟ್ಟು ಅಂದ್ರೆ ಸಿಟ್ಟು ಹಠ 
ಅಂದ್ರೆ ಹಠ. .. 
ಮುಂದೆ ಹನುಮನಾಯಕ ಹೇಳುತ್ತ ಹೋಗುವಂತೆ ಅದೇ ರೀತಿ ಹುಡುಗರ 
ಮೂಕಾಭಿನಯ ಕಾಣಿಸುತ್ತದೆ. 
ಆ ಹುಡುಗರು ಪಾಪ, ದಿನಾ ಬಂದು ಆಡಿಕೊತಿದ್ದವು. ಇವರ ನೆಲಾ 
ತಿನ್ನ ತಿದ್ದವಾ ?.... ಆಮೇಲೂ ದಿನಾ ಬರತಿದ್ದವು ಮಾರಾಯ್ಕೆ , ಕೋಟೆ 
ಗೋಡೆ ಮುಟ್ಟಿ ನೋಡಿದವು. ತಟ್ಟಿ ನೋಡಿದವು, ಕುಟ್ಟಿ ನೋಡಿದವು; 
ಒತ್ತಲಿಕ್ಕೆ ನೋಡಿದವು, ಎತ್ತಲಿಕ್ಕೆ ನೋಡಿದವು, ಅದನ್ನೇ ಹಕ್ಕೂ 
ನೋಡಿದವು. ಆಗಲಿಕ್ಕಿಲ್ಲ ಅಂತ ಕಂಡಮೇಲೆ ಬಿಟ್ಟವು. .. ಹಾಗಂತ 
ಈಗಲೂ ದಿನಬಿಟ್ಟು ದಿನವಾದರೂ ಬರದೆ ಇರಲಿಕ್ಕಿಲ್ಲ, ಬರವೆ, ಅಲ್ಲೇ 
ನಿಂತುಕೋಟೆಗೋಡೆನೋಡ್ತವೆ, ಆಮ್ಯಾಲೆ ಹಿಂದಕ್ಕೆ ಹೋಗ್ತವೆ... 
ಓಮ್, ಹಾಗಂತ ಈ ನಮ್ಮ ದಣಿಗಳಿಗೂ ಸಾಕಷ್ಟು ಆಯ್ತಲ್ಲ.... ಈ 
ಕೋಟೆಗೋಡೆಒಳಗೆ , ಕಬ್ಬಿಣದ ಮನೇಲಿ ಹಗ್ಗಣ ಹಾಕಿಟ್ಟ ಹಾಗೆ 
ಆಗಿದಾರೆ.... ಈಗೀಗ ದೇಹಕ್ಕೂ ಸೌಖ್ಯವಿಲ್ಲ.... ನಾನು ಮಾತ್ರ , ದಿನಕ್ಕೆ 
ಒಂದು ಸಲವಾದರೂ ಹೊರಕ್ಕೆ ಬರುವವನೇ ; ಒಂದು ಸಲ, ಗಾಳೀ 
ತಿಂದು, ಬೆಳಕು ಕುಡಿದು ಹೋಗದಿದ್ದರೆ ನನಗೆ ಆಗಲಿಕ್ಕಿಲ್ಲಪ್ಪ .... ಬಂದು 
ಬಿಟ್ಟೆ .... . 

ಒಳಗಿನಿಂದ ರಾಕ್ಷಸನ ಕೂಗು. 
ಹನುಮ : ಓ , ಶುರವಾಯ್ತಲ್ಲ ಅಬ್ಬರ ಹಾಕೋಕೆ.... ಓ ಬಂದೆ, ದಣಿಗಳೆ. 

- ರಂಗಕ್ಕೆ ಹೋಗುತ್ತಾನೆ. ಅಷ್ಟರಲ್ಲಿ ರಾಕ್ಷಸ ಸೋತಹೆಜ್ಜೆಯಲ್ಲಿ ಪ್ರವೇಶಿಸುತ್ತಾನೆ. 
ರಾಕ್ಷಸ ; ( ದಣಿದ ಗರ್ಜನೆ) . 
ಹನುಮ : ಆಗಲಿ ದಣಿಗಳೆ ಅಪ್ಪಣೆ ದಣಿಗಳೆ.. . ಕೈ ಹಿಡಕೊಬೇಕಾ ? ( ಅವನ 

ಕೈ ಹಿಡಿದು ಅರಮನೆ ಕಡೆಗೆ ನಡೆಸುತ್ತ ) ನಡೀರಿ , ದಣಿ, ಮೆಲ್ಲ ಮೆಲ್ಲ 
ಜ್ವಾಕೆ ... ( ಅವನನ್ನು ಒಳಕ್ಕೆ ಕಳಿಸಿ ಪುನಃ ತಾನು ಹೊರಬಂದು) ದೇಹ 


00 


ಜನರಿಂಟ್ ವಾವಾ 


೩೮ 


ದಲ್ಲಿ ಸೌಖ್ಯವಿಲ್ಲವಂತ , ಏನೇನೂ ಸೌಖ್ಯವಿಲ್ಲವಂತೆ .. . ಅದೇನೆ ಅರಮನೆ 
ಒಳಗೇ ಲಂಘನ ಚಿಕಿತ್ಸೆ ಮಾಡಿಕೋತಾರಂತೆ. ಹದಿನೈದು ದಿನ ಕಟ್ಟೆ 
ಕಾಂತದಲ್ಲಿ ಇರತ್ತೇವೆ, ಯಾರನ್ನೂ ಬಿಡಲಿಕ್ಕಿಲ್ಲ, ಒಂದು ಹುಳವನೂ 
ಕೂಡಬಿಡಲಿಕ್ಕಿಲ್ಲ, ನೀನೂ ಕೂಡ ಪ್ರವೇಶ ಮಾಡಲಿಕ್ಕಿಲ್ಲ - ಹುಶಾರ್ 

- ಅಂದರು . (ಹೊರಗೆ ನೋಡಿ) ಅರೆ, ಅದೇನದು ? ಬೆಳೆಕು ಬರತಾ 
ಉಂಟಲ್ಲ ! (ಹೋಗಿನೋಡಿ ಬಂದು)ಹೋಮ್, ಇದೇನಯಾ ಬಂತು 
ನಮಗೆ ಗ್ರಹಚಾರ . .. ಅವತ್ತು ಆ ಕಂತ್ರಾಟನ ಕೆಲಸ ನೋಡಿದಾಗಲೇ , 
ಅನುಮಾನ ಬಂತಯಾ [ನಮಗೆ, ಹಾಗೇ ಆಗಿಬಿಡ್ಕಲ್ಲ.... ಸುಮಾರು 
ದೊಡ್ಡದೇ ಉಂಟು ಬಿರುಕು, ( ಮತ್ತೆ ಹೋಗಿನೋಡಿ ವಾಪಸು 
ಬಂದು)ಹೋಮ್, ಈ ಕೈ ಹೀಗೆ ಹೋಗಬಹುದಯಾ ತೂರಿಸಿದರೆ, 
ಅಷ್ಟು ದೊಡ್ಡ ಬಿರುಕು ! ( ಮತ್ತೆ ಹೋಗಿನೋಡಿಬಂದು ) ಹೋಮ್, 
ಆ ಮಕ್ಕಳೆಲ್ಲಾ ಬಂದು ನಿಂತುಬಿಟ್ಟಿವೆ ಅಲ್ಲಿ ಹೊರಗೆ, ಬಿರುಕಿನಲ್ಲಿ 
ಕಾಣಿಸಿತಯ್ಯಾ , ಮತ್ತೆ ಅವಕ್ಕೆ ನನ್ನ ಮುಖ ಕಂಡು ಬಿಟ್ಟಿತು ಅಂತ 
ಬಂದುಬಿಟ್ಟೆ ... (ಸದ್ದು , ನೋಡಿ- ) ಅಲಿ ! ಒಂದು ತುಂಡು ಕಳಚಿಯೇ 
ಬಿಟ್ಟಿತಲ್ಲ.... ಹೋಮ್ , ಇದು ಗಳಪಾಶಿಯ ... ಈಗ ಏನು 
ಮಾಡೋದು? ಇದು ನಮ್ಮ ಕುತ್ತಿಗೆಗೆ ಬಂತು, ಸುಮ್ಮನೆ ಉಳಿಯೋ 
ದಲ್ಲ' ಹೋಗಿ, ಅಲ್ಲಿ ಆ ಕಡೆಯಲ್ಲಿ ಇರುವ ಒಂದು ಚಪ್ಪಡಿಯನ್ನಾ 
ದರೂ ತಂದು ಮುಚ್ಚತೇನೆ... ಯಮರಾಮಾಯಣ ಮಾರಾಯ್ಕೆ , 
ನಮಗೆ ಧರ್ಮ ಸಂಕಟ ... 
ಹನುಮ ಹೋಗುತ್ತಾನೆ. ಜೇನಿ ಪ್ರವೇಶಿಸುತ್ತಾಳೆ. ( ಅಂಕಲ್ , ಅಂಕಲ್ , ಜಯಂಟ್ 
ಮಾಮಾ ; ಎಂದು ಮೆಲು ದನಿಯಲ್ಲಿ ಕರೆಯುತ್ತ ಹಗುರವಾಗಿ ಚಲಿಸುತ್ತಾಳೆ 
ಹುಡುಗರೆಲ್ಲ ಮೆಲು ಹೆಜ್ಜೆಯಲ್ಲಿ ಮೃದುವಾದ ಒಂದು ಧಾಟಿ ಗುನುಗುತ್ತ 
ಪ್ರವೇಶಿಸಿ ರಂಗದ ತುಂಬ ಚಲಿಸುತ್ತಾರೆ ; ತೋಟವನ್ನು ಕೊಂಚ ಶೃಂಗರಿಸುತ್ತಾರೆ. 
ಅನಂತರ ಅರಮನೆ ಕಡೆ ನಡೆಯುತ್ತಾರೆ, ಅದಾದ ಮೇಲೆ ಚಪ್ಪಡಿ ಹೊತ್ತು ಹನುಮ 
ಪ್ರವೇಶಿಸುತ್ತಾನೆ. ಆತ ಪ್ರವೇಶಿಸುತ್ತಿದ್ದ ಹಾಗೇ ಭಾರೀ ಸದ್ದು ; ಬೆಳಕು ಹರಿದು 
ಬರುತ್ತದೆ. ಹನುವು ಆಕಡೆ ನೋಡುತ್ತ ಕೈಲಿದ್ದ ಚಪ್ಪಡಿಯನ್ನು ದೊಪ್ಪೆಂದು ಕೆಡವಿ 


೩೯ 


ಜಯಂಟ್ ಮಾಮಾ 


ಕೊಳ್ಳುತ್ತಾನೆ. 
ಹನುಮ : ಆಯ್ತಲ್ಲಯ್ಯ ಧೋಪ್ ! .... ಈ ಕಡೆ ಕೋಟೆಗೋಡೆ ಇಡೀಗೆ ಇಡೀ 

ಅಪ್ಪಡಿ ಎಪ್ಪಡೀ ಕುಸಿದುಬಿಡ್ತಿಲ್ಲ. ಇನ್ನು ಈ ಚಪ್ಪಡಿ ತಗೊಂಡು ಏನು 
ಮಾಡೋದು.... ( ಚಪ್ಪಡಿ ಮೇಲೆ ತಾನೂ ಕುಸಿದು ಕೂತು) ನಮ್ಮ ದಣಿ 
ಗಳು ಇದನ್ನು ಕಂಡರು ಅಂದರೆ , ಆಕ್ಷಣಕ್ಕೆ ನನ್ನ ತಪ್ಪಡಿತುಪ್ಪಡಿ 
ಹನುಮ ಯೋಚಿಸುತ್ತ ಕೂತಿರಲು ಒಳಗಿಂದ ರಾಕ್ಷಸ ಮತ್ತು ಹುಡುಗರ ಪ್ರವೇಶ 
ಎಲ್ಲರೂ ಹರ್ಷೋತ್ಸವವೆನ್ನುವಂತೆ ಆಡುತ್ತ ಕುಣಿಯುತ್ತ ಹಾಡುತ್ತ ಬರುತ್ತಾರೆ. 

ಹನುಮ ದಿಬ್ರೂಢನಾಗಿ ನಿಲ್ಲುತ್ತಾನೆ. 
ಹುಡುಗರು : ( ಹಾಡು) ಅಂಕಲ್ ದೈತ್ಯ ಅಂಬೆಗಾಲು 1 ಸುತ್ತಾ ಮುತ್ತಾ ಹೂವಿನ 

ಕೋಲು| 
ರಾಕ್ಷಸ : ( ನಗು/ ಹಾಡು) ಹಿ ಹಿ ಹೀ ಲಾಲಾ ಲೋಲು | ಹೆ ಹೆ ಹೇ 

ಲಾಲಾ ಲೂಲೂ | 
ಹುಡುಗರು : ( ಹಾಡು ) ದೈತ್ಯ ಮಾಮನ ದಂಡಿಗೆ ಸಾಲು ಸುತ್ತಾ ಮುತ್ತಾ 

ಹೂವಿನಕೋಲು 
!! 
ರಾಕ್ಷಸ : ( ನಗು / ಹಾಡು ) ಹಿಸ್ಟ್ರಿ ಲಾಲಾಲೂಲು|| ಹೆಗ್ಡೆಹೈ ಲಾಲಾ ಲೂಲೂ । 

ರಾಕ್ಷಸಪೆಚ್ಚಾಗಿ ನಿಂತ ಹನುಮನನ್ನು ನೋಡುತ್ತಾನೆ. ಅವನ ಹತ್ತಿರ ಹೋಗಿ 

ಖುಷಿಯಿಂದ 
ರಾಕ್ಷಸ : ಹಿಸ್ಟ್ರಿ ಲಾಲಾಲೂಲು! ಹೆಜ್ಜೆಹೈ ಲಾಲಾಲೂಲು!! 
ಹನುಮ : ಲಂಬಾ ಎಳೆದರೆ ಲಾಲಾ | ಕೊಂಬು ಕೊಟ್ಟರೆ ಲೂಲೂ !! 

ಹುಡುಗರೆಲ್ಲ ' ಹನ್ನೂ ಅಂಕಲ್ ” ಎಂದು ಅವನನ್ನು ಸುತ್ತುವರಿಯುತ್ತಾರೆ. ಹನುವ 

ತನ್ನ ದಣಿಯ ಅಭಿಪ್ರಾಯ ತಿಳಿಯದೆ, ತಾನೂ ಹುಡುಗರ ಜೊತೆ ಸೇರುವುದು 

ಸರಿಯೋ ತಪ್ಪೋ ಎಂದು ಯೋಚಿಸಿ ,ಕೊನೆಗೆ ಹುಡುಗರನ್ನು ಅಟ್ಟುತ್ತ ಹೋಗ್ತಾನೆ. 
ಬಂಟು : ( ಹಾಡು ಟ್ವಿಂಕಲ್ ಟ್ವಿಂಕಲ್ ಲಿಟ್ಸ್‌ ಸ್ಟಾರ್‌ | ಅಂಕಲ್ ಹನೂ ಮೇಕ್ 

ಎ ವಾರ್‌ . 

ಹುಡುಗರೆಲ್ಲ ಆಟದ ಅಮಲಿನಲ್ಲಿರುವಾಗ ಸೈರನ್ ಸದ್ದು , 
ಹುಡುಗರು : ಟಾಟಾ ಟಾಟಾ ಜಯಂಟ್ ಮಾಮಾ | ಬೈಬೈ ಬೈಬೈ ಬೈ ... 

ಟಾಟಾ ಟಾಟಾ ಹನ್ನೂ ಅಂಕಲ್ | ಬೈಬೈ ಬೈಬೈ ಬೈ ... 


ಜಯಂಟ್ ವರಾಮಾ 


ಎಂದು ಹಾಡಿಕೊಳ್ಳುತ್ತ , ಓಡುತ್ತ ನಿಷ್ಕಮಿಸುತ್ತಾರೆ. 
“ ಲಂಬಾ ಎಳೆದರೆ ಲಾಲಾ ಕೊಂಬು ಎಳೆದರೆ ಲೂಲೂ ...ಅವರು ಹೋದಮೇಲೆ, 
ರಾಕ್ಷಸ ಹಿಟ್ಟಷ್ಟಿ ಎಂದು ಭಾರೀ ಖುಷಿಯಿಂದ ಸುತ್ತುತ್ತಾನೆ. ಹನುಮನ ಹತ್ತಿರ 
ಬಂದರಿ ನಗುತ್ತಾನೆ. ಹನುಮನೂ ನಗುತ್ತಾನೆ. ಇಬ್ಬರೂ ನಗುತ್ತ, ಕುಣಿಯುತ್ತ 
ಅದರಲ್ಲೇ ಸಂಭಾಷಣೆ ನಡೆಸುತ್ತಾರೆ. ಅನಂತರ ರಾಕ್ಷಸ, ಸಂತ್ರ ಹೂವು ಅರಳಿರುವು 
ದನ್ನು , ಹಕ್ಕಿ ಹಾಡುತ್ತಿರುವುದನ್ನು ಬೆಳಕು ಗಾಳಿ ಒಳಕ್ಕೆ ತುಳುಕಿ ಬಂದಿರುವದನ್ನು , 
ತನ್ನ ದೇಹ ಸೌಖ್ಯಗೊಂಡಿರುವುದನ್ನು ಮುಂತಾಗಿ ' ಹಿಸ್ಟ್ರಿ ಲಾಲಾ ಲೂಲೂ 
ಎಂದು ಹಾಡಿಕೊಳ್ಳುತ್ತೆ ಅಭಿನಯಿಸುತ್ತ ತೋರಿಸುತ್ತಾನೆ. ಆಮೇಲೆ ಅರಮನೆಗೆ 

ಹೋಗುತ್ತಾನೆ. 
ಹನುಮ . : ( ತಾನೂ ) ಹಿ * * * ಲಾಲಾ ಲಲ .... ಭಯಂಕರ ಆನಂದವಾಗಿ 

ಬಿಟ್ಟಿದೆಯಯ್ಯಾ, ನಮ್ಮ ದಣಿಗಳಿಗೆ ಮರಣಾಂತರ ಆನಂದವಾಗಿ ಬಿಟ್ಟಿದೆ 
... ಒಂದು ಗಳಿಗೆಯಲ್ಲಿ ದೇಹಕ್ಕೆ ಎಂಥಾ ಸೌಖ್ಯ ಬಂದು ಬಿಟ್ಟಿ ತಯ್ಯಾ 
ಅಂತಾರೆ ! ... 

ರಾಕ್ಷಸ ಮತ್ತೆ ಬರುತ್ತಾನೆ, 
ರಾಕ್ಷಸ : ಹಿ ಹಿ ಹಿ ಲಾಲಾ ಹಿ ಹಿ ಹಿ ಲೂಲೂ .... 

ಎನ್ನುತ್ತ ಅಭಿನಯಿಸಿ ತೋರಿಸುತ್ತಾನೆ. 
ಹನುಮ : ಅಪ್ಪಣೆ ದಣಿ, ತಾವು ಹೇಳಿದ ಹಾಗೆ ಲಂಬಾ ಎಳೆದರೆ ಲಾಲಾ, ಕೊಂಬು 

ಕೊಟ್ಟರೆ ಲಲ ... 

ರಾಕ್ಷಸ ಹೋಗುತ್ತಾನೆ. 
ಹನುಮ : ಈ ಕೋಟೆಗೋಡೆಒಡೆಸಿ ನೆಲಸಮ ಮಾಡಿಬಿಡು ಅಂದರು .... ನಾನೂ 

ಅದೇ ಕಾಯ್ತಿದ್ದೆ ಮಾರಾಯರೆ.. . ಆ ದರಿದ್ರ ಕಂತ್ರಾಟ್ ಗಳಪಾಶಿ 
ತಂದಿಟ್ಟಿದ್ದ . ಅಂತೂ ಪುಣ್ಯ , ಬಚಾವಾದೆ.... ಹಿ ಲಾಲಾ... 
- ಇತ್ಯಾದಿ ಗುನುಗಿಕೊಳ್ಳುತ್ತಾ ನಿಮ್ಮ ಮಿಸುತ್ತಾನೆ. 


ಹನರಿವು ಅಡಿಟೋರಿಯಂ ಹಿಂಬಾಗದಿಂದ ಪ್ರವೇಶಿಸುತ್ತಾನೆ. 
ಹನುಮ : ಹೋಮ್, ದೋಣಿಒಳಗೆ, ದೊಣ್ಣೆ ಹೊರಗೆ !....ಗೊತ್ತಾಗಲಿಲ್ಲವೋ ? 

... ನಾ ಹೊರಗೆ, ನಮ್ಮ ದಣಿಗಳು ಒಳಗೆ, ಹೌದಯ್ಯ , ನಾ ಹೊರಗೆ, 


ಜಯಂಟ್ ಮಾಮಾ 


ಈಗ ನಿಮ್ಮ ಹಾಗೇ .. . ನಮಗೂ ಒಳಗೆ ಹೋಗಲಿಕ್ಕಿಲ್ಲ.... ಕೋಟೆ 
ಗೋಡೆಕೆಡವಿಸಿ ಹಾಕಿದೆವುನೋಡಿ, ಅದಾಗಿ, ದಿವಾಮಾನದ ಪ್ರಕಾರ 
ಹೇಳುವುದಾದರೆ ಹದಿನೈದೋ , ಮೂವತ್ತೊ , ಐವತ್ತೊ ದಿನಗಳಾದ 
ವಯ್ಯ , ತಿಂಗಳೆರಡು ತಿಂಗಳು ಅನ್ನಿ , ಈಗ, 

ಹೋಮ್, ದಿನಾ ಸಾಯಂಕಾಲ 
ಆ ಹುಡುಗರೆಲ್ಲ ಬರವೆ, ನಮ್ಮ ದಣಿಗಳನ್ನ ಕೂಡಿಕೊಂಡು ಆಟ ಆಡ್ತವೆ. 
ಅವು ಹುಡುಗರಾದರೆ, ನಮ್ಮ ದಣಿ ಶಿಶು ! .... ಯಾವತ್ತೂ ನಮ್ಮ ದಣಿ 
ನಕ್ಕದ್ದು ಅಂತ ಇಲ್ಲ ಮಾರಾಯ್ಕೆ , ಈಗ ಕಂಡರೆ ಮಾತ್ರ ಯಾಹೊತ್ತಿಗೂ 
ಹೆಜ್ಜೆಹೆ ... ಇಲ್ಲ, ಹಿಕ್ಕಿ ... ಮೊನ್ನೆ ಆ ಹುಡುಗಿ ಇವರ ಗಲ್ಲ ಹಿಡಿದು 
“ ಛೀ ಕಳ್ಳ ' ಅಂತು ಇವರಿಗೆ, ಹೆಜ್ಜೆ ಹೆಜ್ಜೆಹೈ ಪರಮಾನಂದವಾಗಿಬಿಡು 
... ಹಂಗಂತ,ಹ್ವಾಯ್, ಆ ಹುಡುಗರಿಗೆ ನನ್ನ ಕಂಡರೆ ಮತ್ತೂ ಅಕ್ಕರಾತಿ, 
ಅದಕ್ಕೇ ಅಲ್ಲವೋ ಈಗ, ಬೆಕ್ಕು ಒಳಗೆ ಬಾಲ ಹೊರಗೆ ಆದದ್ದು ?... 
ಆ ಹುಡುಗರು ಹನುಮ ನಾಯಕನ ಜತೆಗೂ ಆಡತಾವಲ್ಲ ಅಂತ ಹೊಟ್ಟೆ 
ಕಿಚ್ಚು ನಮ್ಮ ದಣಿಗಳಿಗೆ.... ಇವತ್ತು ಕರೆದರಪ್ಪ , ` ಎಲಾ, ಹನುಮನಾಯ್ಕ 
ಇವತ್ತಿಂದ ಯಾ ಪ್ರಕಾರ ಗೊತ್ತುಂಟೋ ' ಅಂದರು , 'ಗೊತ್ತಿಲ್ಲ ದಣಿ” 
ಅಂದೆ. ' ಹುಡುಗರು ಒಳಕ್ಕೆ ನೀನು ಹೊರಕ್ಕೆ ' ಅಂದರು ... ಹಾಗಾಗಿ 
ಹನುಮಪ್ಪ ಹೊರಗೆ !.... 

ಅರಮನೆ ಒಳಗಿಂದ ರಾಕ್ಷಸನೂ ಹುಡುಗರೂ ಬರುತ್ತಾರೆ. 
ಹನುಮ : ಅಕಾ ಅಕಾ....ನೆನ್ನೆಯಿಂದ ಒಂದು ಹೊಸಾಉಪದ್ಯಾಪ ಮಾರಾಯ್ಕೆ 

ಈ ಹುಡುಗರು ಅದ್ಯಾವುದೋ ವಯಸ್ಕ ಶಿಕ್ಷಣ ಅಂತ, ಆ ಪುಸ್ತಕ 
ಸ್ಟೇಟು ತಂದು ನಮ್ಮ ದಣಿಗಳಿಗೆ ಓದುಬರಾ ಕಲಿಸಲಿಕ್ಕೆ ಸುರುಮಾಡಿ 
ಬಿಟ್ಟಿವೆ ! .... ಅಕಾ ... ಅಕಾ 
ರಾಕ್ಷಸನ ಕೈಯಲ್ಲಿ ಸ್ಟೇಟು ಪುಸ್ತಕ - ಹುಡುಗರು ಕಲಿಸುತ್ತಾರೆ . ಎಲ್ಲಾ 

ಕುಣಿತದಲ್ಲಿ 
ಹುಡುಗರು : (ಕೆಲವರು ) ಕಕಾ ಕಿಕೀ ಕುಕೂ ಕೆಕೇ .... 
ರಾಕ್ಷಸ : ( ಪುನರುಚ್ಚರಿಸುತ್ತಾನೆ) 


ಜಯಂಟ್ ಮಾವರಾ 


ಹುಡುಗರು : (ಕೆಲವರು ) ಕ ಗುಡುಸಿ ಕಿ - ಉದ್ದ ಎಳಿ ಕೀ .... 
ಶಾಕ್ಷಸ : ( ಪುನರುಚ್ಚಾರ) 
ಹುಡುಗರು : (ಕೆಲವರು ) ಕ ಕೊಂಬು ಕು - ಉದ್ದ ಎಳಿ ಕೂ ..... 
ರಾಕ್ಷಸ : ( ಪುನರುಚ್ಚಾರ) 
ಹುಡುಗರು : ( ಕೆಲವರು ) ಕಕೆತ್ವಕೇ ಕಕೆತ್ವ ಕೈ , ಕಕೊತ್ವ ಕೋ ಕಕೌತ್ವಕೌ .... 

(ಕೆಲವರು) ಉದ್ದ ಎಳಿ - ಕೇ ಕೋ .... 
ರಾಕ್ಷಸ : ( ಪುನರುಚ್ಚಾರ) 
ಹುಡುಗರು : ಕಕ್ಕೆ ಸೊನ್ನೆ ಕಂ , ಕ ವಿಸರ್ಗ ಕಃ ..... 
ರಾಕ್ಷಸ : ( ಪುನರುಚ್ಚಾರ) ( ಕಃ ಎನ್ನಲು ಹೃಷ್ಣ ಎನ್ನುತ್ತಾನೆ.) 
ಹುಡುಗರು : (ಕೆಲವರು) ಹಹ ಅಲ್ಲ, ಕಃ ... 
ರಾಕ್ಷಸ : ಹಹ ಅಲ್ಲ, ಕಃ .... 
ಹುಡುಗರು : ( ಕೆಲವರು ) ಕಂ ಕಃ ಕಂ .... ಅಂಕಲ್ ನೀನೂ ಕಂ .... 

ಇತ್ಯಾದಿ ಆಡುತ್ತಿರುವಾಗ ಸೈರನ್ ಕೂಗರಿ , ಹುಡುಗರೆಲ್ಲ ಗಲಿಬಿಲಿಯಿಂದ ಹೊರಡಲು 

ತೊಡಗುತ್ತಾರೆ... 
ಹುಡುಗರು : ಅಂಕಲ್ ಜಯಂಟ್ ಬೈ ಬೈ ....ಜಯಂಟ್ ಮಾಮಾ ಬೈಬೈ .... 

ಇತ್ಯಾದಿ ಹೇಳುತ್ತ ನಿಷ್ಕ ವಿಸುತ್ತಾರೆ. ರಾಕ್ಷಸ ಹಹಹ ಹಿಹಿಹಿ ಎನ್ನುತ್ಯ , ಕಲಿತ 
ಪಾಠವನ್ನು ಉರುಹಾಕಿಕೊಳ್ಳುತ್ತ , ಅರಮನೆ ಕಡೆ ಹೋಗಿ ನಿಷ್ಕಮಿಸುತ್ತಾನೆ. 

ಅನಂತರ, ಒಳಗಿನಿಂದ ಅವನ ಗರ್ಜನೆ. 
ಹನುಮ : ಹುಡುಗರು ಹೊರಕ್ಕೆ , ಇನ್ನು ಹನುಮನಾಯ್ಕ ಒಳಕ್ಕೆ ....( ರಾ . ಗೆ-ಕೂಗಿ) 

ಬಂದೆ ದಣೀ .. . ರಂಗ ಹತ್ತಿ ಒಳಕ್ಕೆ ಹೋಗುತ್ತಾನೆ, 


) 


D 


00 


ಮುದುಕ ಮೇಷ್ಟು ಸಿಸ್ಟರ್‌ ಪ್ರವೇಶ | 
ಮೇಷ್ಟು : (ತಟ್ಟನೆ) ಮೇಡಮ್ಮ , ನಿಲ್ಲು....ಇಗೋ ಇಗೋ , ಇಲ್ಲೇ ಎಲೆ ಇದೆ, 

ಅರಮನೆ !.... ಹಾಗಂತೇಳಿ, ನನ್ನ ಕಣ್ಣು ಮಸುಕು ... ಸುಡುಗಾಡು 
ಸುಂಟಿ, ನಿಮ್ಮ ಕಣ್ಣುಗಳು ಕೂಡಾ ಹಾಗೇನೇನೇನೇ - ಈ ಎಳೇ ಪ್ರಾಯ 
ದಲ್ಲೇ ... ಇಗೋ ಇಗೋ , ಕಣ್ಣು ಮಸುಕಾಗಿದ್ರೂನೂವೇ ಮೂಗಿಗೆ 


ಜಯಂಟ್ ಮಾಮಾ 


> 


ಬಡೀತಾ ಇದೆ ನೋಡು, ಕಿವಿ ತಾನಾಗೇ ನಿಮಿರಿಕೊಳ್ಳುತ್ತಲ್ಲಾ ... 
ಕರೀಕಲು ಗೋಡೆ, ದುಂಡು ದುಂಡು ಬತೇರಿ - ಕಾಣಿಸಬೇಕಿತ್ತು , ಇಲೆನೇ 

ಕಾಣಿಸೋದಿಲ್ಲವಲ್ಲಾ ... ಹಾಗಂತಂದ್ದೇಳಿ.... 
ಸಿಸ್ಟರ್ : ಸುಮಿರಿ ಸಾರ್‌, ನಾ ಅದನ್ನೆಲ್ಲ ನಂಬೋಲ್ಲ.... 
ಮೇಷ್ಟ್ರು : ನಂಗೂ ಅನ್ನಿಸತ್ತಮ್ಮಾ , ಕಾಣದಿದ್ದನ್ನ ನಂಬಬಾರದು ಅಂತಾನೇನೇನೇನೇ 

... ಆದ್ರೆ , ಸುಡುಗಾಡು ಸುಂಟಿ, ಈ ನಂಬಿಕೆ ಅಂಬೋದು ನಾವು 
ತಂದೊಳೊದಲ್ಲ, ತಾನೇ ಬಂದು ಕೊಂಡದ್ದು .. .. ನಂಬಿಕೆ ಇಲ್ಲಾಂತಾ 
ನೇನೇನೇ ಹೇಳೋದಾದ್ರೆ ಏನಮ್ಮಾ , ಈ ಮುದುಕನ ಜತೆ ನೀನು ಈ 

ದೂರ ಬರತಿದ್ಯಾ ? 
* ಸಿಸ್ಟರ್‌ : ನಾ ಬಂದದ್ದು ಕೇಳಿ ಸರ್‌ -ಊರಲ್ಲೆಲ್ಲಾ ಇದೇ ಸುದ್ದಿ .... ಎಲ್ಲಾರೂ 

ನಮ್ಮ ನೃ ಕೇಳೋರೇ, ಹುಡುಗರು ದಿನಾ ಸಂಜೆ ಎಲ್ಲಿ ಹೋಗಿವೆ ? ಅವು 
ರಾಕ್ಷಸನ ಮನೆಗೆ ಆಡೋಕೆಹೋಗ್ಯಾವಂತೆ ಹೌದಾ ? ರಾಕ್ಷಸ , ಅರಮನೆ 

ಇದೆಲ್ಲಾ ನಿಜಾನಾ ? ಅಂತ ಎಲ್ಲಾ ಕೇಳ್ತಾರೆ.... 
ಮೇಷ್ಟು : ಅಲ್ಲ, ಹಾಗಂತೇಳಿ ಅದೇನೇನೇನೇ ... . 
ಸಿಸ್ಟರ್‌ : ಇವತ್ತು ನಾವು ಚೀಘನ ನೋಡೋಕೆಹೋಗಿದ್ದೆವು. ಅವರು ಸರಿ 

ಯಾಗೆ ಹೇಳಿದರು - ಹುಡುಗರು ಅವುಗಳ ವಯಸ್ಸಿಗೆ ಸರಿಯಾಗಿ ಏನೋ 
ಕತೆ ಕಟ್ಟಿ ಹೇಳತವೆ. ಹಾಗಂತ ನೀವು ದೊಡೋರುಯೋಚೆ ಮಾಡ 
ಬೇಡವಾ ಅಂದರು. ಸೈಂಟಿಫಿಕ್ ಆಗಿ ಯೋಚಿಸೋದನ್ನ ಕಲಿತುಕೊಳ್ಳಿ 
ಅಂದರು . ರಾಕ್ಷಸಗೀಕ್ಷಸ ಅಂತ ಹುಡುಗರು ತಮಾಷೆ ಮಾಡಿರಬಹುದು. 
ಅಥವಾ ಅವಕ್ಕೆ ಯಾವಾಗೂ ಆಟದ್ದೇ ಕನಸಲ್ಲಾ , ಅದೇ ಕನಸಿನ ಆಟ 
ನಂಬೋಂಡು ಕತೆ ಹೇಳಿರಬಹುದು. ಅದಕ್ಕೆ ಊರಲ್ಲಿರೋ ದೊಡೋರೆಲ್ಲ 

ಯಾಕೆ ಹಾಗೆ ತಲೆಕೆಡಿಸ್ಕೊಬೇಕು ಅಂದರು . 
ಮೇಷ್ಟು : ಹಾಗಿದ್ರೂ ಕೂಡಾನನೂನೂವೇ.... 
ಸಿಸ್ಟರ್‌ : ನಿಮಗೂ ಈ ಭ್ರಮೆ ಇವತ್ತಿಗಾದರೂ ಹರಿದು ಹೋಗಲಿ ಅಂತಾನೆ 

ನಾನು ಬಂದೆ, ನಿಮ್ಮ ಜತೇಗೆ.. 


ಜಯಂಟ್ ವಾಮಾ 


ಮೇಷ್ಟು : ಸುಡುಗಾಡು ಸುಂಟಿ, ಹುಟ್ಟತಾ ಬಂದ ಭ್ರಮೆ ಹರಿಯೋದು ಈ ಘಟ 

ಸುಟ್ಟು ಹೋದಮೇಲೇನೇನೇ .... ಹಾಗಂತಂದ್ದೇಳಿ... 
ಸಿಸ್ಟರ್‌ : ಆಯ್ದ ಸರ್‌ , ಗೊತ್ತಾಯ್ತಲ್ಲ ಭ್ರಮೆ ಅಂತ ... ನಡೀರಿ, ಇನ್ನಾದ 

ಹೋಗೋಣ.... ( ಗಡಿಯಾರ ನೋಡಿ ಕೊಂಡು) ಎಷ್ಟು ಹೊತ್ತಾಗಿ 
ಬಿಡು ... 
ಅಷ್ಟರಲ್ಲಿ ಹನುಮ - ಗಹಗಹಿಸಿ ನಗುತ್ತ ಪ್ರವೇಶಿಸುತ್ತಾನೆ. ಆಮೇಲೆ ಮೇಷ್ಟೆ 
ರನ್ನು ಕಂಡು ತಟ್ಟನೆ ತಿರುಗಿ ನಿಮ್ಮ ವಿರಿಸುತ್ತಾನೆ. ಎಷ್ಟು ಅವನು ಹೋದಕಡೆಗೇ 
' ಅಲೆ! ಅಲೆ !' ಎನ್ನುತ್ತ ಹಿಂಬಾಲಿಸುತ್ತಾರೆ. ಏನೂ ಕಾಣದ ಮೇಷ್ಟ್ರರ ಹಿಂದೆ 
ನಡೆದು ನಿಮ್ಮ ಮಿಸುತ್ತಾಳೆ, ಸ್ವಲ್ಪ ಹೊತ್ತಾದ ನಂತರ ಹನುಮನ ಪ್ರವೇಶ. 


ಹನುಮ : ಎಲಾ ಮುದಿಯ ! .... ಅಲ್ಲ, ನಾ ಯಾಕೋ ಬಂದೆನಲ್ಲಾ .... ಕಾಕೇ ಕಾಲು, 

ಗುಬ್ಬಿ ಗೂಡು, ಯಾಕೆ ಬಂದೆ ?....( ತಟ್ಟನೆ ಹಿಂದಿನ ಹಾಗೆ ಗಹಗಹಿಸಿ 
ನಗು ) ಓಮ್, ನಿಮಗೆ ಹೇಳುವ ಅಂತ ಬಂದೆ....ನಮ್ಮ ದಣಿಗಳು 
ಮಾರಾಯ್ಕೆ , ಈಗ ಈ ಹುಡುಗರಿಂದ ಕಲಿತ ಭಾಷೆ ಮಾತಾಡೋಕೆ 
ಪ್ರಾರಂಭಿಸಿ ಬಿಡ್ತಾರೆ ನೋಡಿ.. . ಅದೇ , ಬೆಳಗ್ಗೆ ಯಥಾ ಪ್ರಕಾರ ಬಂದು 
ಕಡಾಯದ ಕವಳಗೇಲಿ ಆಡಿನರಕ್ತ ತಗೊಂಡೋಗಿಕೊಟ್ಟೆನಪ್ಪ ಕುಡಿ 
ಯೋಕೆ ಅಂತ, ಕೈ ಹೀಗೆ ಮಾಡಿದ್ರು - ' ಬಡಾ ಆನೆಗೆ ಆರುಕೋಡು, 
ಬಡಾ ಆನೆಗೆ ಆರು ಕೊಡು' ಅಂತಾರೆ !. .. ಇದೆಲ್ಲೀ ಆನೆ, ಆನೆಗೆ ಎಲ್ಲಿ 
ಕೊಡು ಅಂತ ಅರ್ಧ ತಾಸು ಆಲೋಚನೆ ಮಾಡಿದ ಮೇಲೆ ಅವರ ಸನೆ 
ನೋಡಿ ಅರ್ಥ ಮಾಡಿಕೊಂಡೆ - ಬಡಾ ಆನೆಗೆ ಆರು ಕೋಡು - ಅಂದ್ರೆ 
ಬೇಡ ನನಗೆ ಹಾಲು ಕೊಡು ಅಂತ ... ಹೂಂ , ರಕ್ತ ಕುಡಿಯೋಕೆ ಬಿಟ್ಟು 
ಹಾಲು ಕುಡಿಯೋಕೆಶುರು.... ಈಗ ಮಾರಾಯ್ತಿ ಅಲ್ಲಿಕೊಟ್ಟಿದ್ದಾರೆ, 
ಗಲ್ಲಕ್ಕೆ ಕೈಕೊಟ್ಟು ಯೋಚೆ ಮಾಡ್ತಾ .. . ಹಾಗೆ ಯಾವತ್ತೂ ಯೋಚ್ಚೆ 
ಗೀಚೋ ಅಂತ ಇದ್ದವರಲ್ಲಪ್ಪ ... ಎದುರು ಹಾದೆ, ಕಾಣಲೇ ಇಲ್ಲ. ಹೋಗಿ 
ನಿಂತ್ಕಂಡೆ, ಸ್ವಲ್ಪ ಹೊತ್ತಿನ ಮೇಲೆ ತಲೆಯೆತ್ತಿ ನೋಡಿದ್ರು , ಅದೇ 
ಯೋಚೇಲೇ ಗಡ್ಕದಲ್ಲಿಟ್ಟ ಕೈ ತೆಗೆದು , ಮೂಗಿಗೆ ಬೆರಳಿಟ್ಟರು. ಹನುಮ 


ಜಯರಿಂಟ್ ವಾವಾ 


ನಾಯ್ಯಾ ಅಂದರು , ದಣೀ ಎಂದೆ, ಆಿಚ್ಚಿಆಿಚ್ಚಿ ಕೇಳಿದರು . 
ಹನುಮನಾಯಕ ಕರಟು ಮರಳೊ ಮರಟು ಕರಟೋ - ಅಂತ , ಏನು 
ಹೇಳಲಿ ? ಏನು ಕೇಳಿದರು ಅಂತ ಗೊತ್ತಾದರಲ್ಲವೊ ? ನಾನೂ ತಡ 
ಮಾಡಲಿಲ್ಲ. ತಟ್ಟನೆ ಹೇಳಿಬಿಟ್ಟೆ - ಕರಟು ಮರಟ ಅಲ್ಲ ಮರಟು 
ಕರಟ ಅಲ್ಲ, ಬೆಸಗೊಂಬಾತನ ತಲೆಕಾಯಿ ಗೊರಟು ದಣಿ - ಅಂಬ್ಬಿಟ್ಟೆ , 
ಹಿಕ್ಕಿ ಅಂತ ನಗೊಕೆ ಪ್ರಾರಂಭಿಸಿದ್ರು . ಅಲ್ಲಿಂದ ಗಾಡಿಬಿಟ್ಟೆ .... 
ಹೌದು ಮಾರಾಯೋ ಹುಡುಗರು ಬರೋ ಹೊತ್ತಾಯ್ತಲ್ಲ, ನಾವಿನ್ನು 
ಹೊರಡುವುದೇ .... 
ಎನ್ನುತ್ತ ಹನುಮ ನಿಷ್ಕಮಿಸುತ್ತಾನೆ. ಅನಂತರ ಹುಡುಗರು ಬರುತ್ತಾರೆ. ಅರಮನೆ 
ಕಡೆ ಹೋಗುತ್ತಾರೆ. ರಾಕ್ಷಸನನ್ನು ಕೂಡಿ ರಂಗಕ್ಕೆ ಬರುತ್ತಾರೆ. ಏನೇನೋ ಮಾತಾಡಿ 
ಕೊಳ್ಳುತ್ತ ರಾ . ನನ್ನು ಬಿಟ್ಟು , ಎಲ್ಲಾ ಚದುರಿ ವಿಂಗ್‌ನೊಳಕ್ಕೆ ನಿಷ್ಕಮಿಸುತ್ತಾರೆ, 

ಈ ಹೊತ್ತಿನಲ್ಲಿ ಹನುಮ ಪ್ರೇಕ್ಷಾಂಗಣದ ಹಿಂಭಾಗದಿಂದ ಪ್ರವೇಶ, 
ಹನುಮ : ಓಮ್, ಪಾಪ ನಿನ್ನೆ ಆ ಹುಡುಗರು ನನಗೆ ಎದುರಾದವು, ನನ್ನನ್ನು 

ಕರೆದವು ಮಾರಾಯ್ಕೆ , ಇವತ್ತು ಅದೇನೋ ಗೋಕುಲಾಷ್ಟಮಿ ಆಟವಂತೆ 
ನೀವೂ ಬನ್ನಿ ಅಂಕಲ್ ಟ್ವಿಂಕಲ್ ಅಂದವು.... ಬರೋನೆ, ಹೋಗಿ ಅಂತ 
ಹೇಳಿ ಬಂದ್ದಿಟ್ಟೆ..... ಅದೇನ್ ಆಟವೋ , ನಿಮ್ಮ ಜತೇನೇ ಕೂತುನೋಡಿ 
ಬಿಡುವ, 
ಪ್ರೇ ಕಾಂಗಣದಲ್ಲಿ ಕೂರುತ್ತಾನೆ. ರಂಗದಲ್ಲಿ ಆಟವು ಪ್ರಾರಂಭ, ರಾಕ್ಷಸ ಹೆಜ್ಜೆ 

ಎಂದು ಮೆಚ್ಚಿ ತಿರುಗುತ್ತ ನೋಡುತ್ತಾನೆ. 
ಹುಡುಗರು : ( ವಿಂಗ್‌ಗಳಿಂದ ಬೇರೆ ಬೇರೆಯಾಗಿ ಹಾಡಿಕೊಳ್ಳುತ್ತ ಹುಡುಕ್ಕೆ ಪ್ರವೇಶಿ 

ಸುತ್ತಾರೆ.) 
( ಹಾಡು) ನಂದನಕಂದ ಮುಕುಂದಾ || ಹುಡುಕುತ್ತ ಹೊರಟೆವು ನಿನ್ನಾ | 
ಕಾಪಾಡು ಬಾರೋ ನಮ್ಮ ನ್ನಾ |.... 
ಕಾಳಿಂಗ ಸರ್ಪನ ವಿಷಕ್ಕೆ ನಮ್ಮ ಪಶುಗಳು ಸತ್ಯವು ಕೃಷ್ಣಾ ! 
ಕಾಪಾಡು ಬಾರೊ ನಮ್ಮನ್ನಾ ||... 
ಕೊಳಲು ಹಿಡಿದವನೇ ಬಾರೊ || ನವಿಲುಗರಿ ಮುಡಿದವನೇ ಬಾರೋ | 


ಜಯಂಟ್ ಮಾಮಾ 


ಕಾಪಾಡು ಬಾರೊ ನಮ್ಮನ್ನಾ |.... 
ಈಗ ಜೇನಿ ಕೃಷ್ಣನಾಗಿ, ರಂಗಕೇಂದ್ರಕ್ಕೆ ಪ್ರವೇಶಿಸುತ್ತಾಳೆ. 
ಎಲ್ಲರಿಗೂ ಅಭಯಹಸ್ತ ತೋರಿಸಿ, ಕಾಳಿಂಗನ ಹೆಡೆಯನ್ನು ಹತ್ತಿ ಕುಣಿಯುವಂತೆ 

ನಟಿಸುತ್ತಾಳೆ. 
ಹುಡುಗರು : ( ಹಾಡು ) ಆಡಿದನೋ ರಂಗಾ ! ಅದ್ಭುತದಿಂದಲಿ ! ಕಾಳಿಂಗನ ಫಣಿ 

ಯಲಿ. . . 
ದುಷ್ಟ ಕಾಳಿಂಗನ ಇಷ್ಟಗಲ ಹೆಡೆಯಲ್ಲಿ | 
ಪುಟ್ಟ ಪಾದಗಳಿಟ್ಟು ತುಳಿದನು ನೆಲದಲ್ಲಿ ಆಡಿದನೋ .... 

ಹಾಡು ಮುಗಿಸಿ ಹುಡುಗರು ಭಜಿಸತೊಡಗುತ್ತಾರೆ 
ಹುಡುಗರು : ಮುಕುಂದ ಜಯ ಜಯ | ಮುರಳೀಧರ ಜಯ ... 

ಮೊದಲ ಹೆಜ್ಜೆಹೈ ಹಿಹಿಹಿ ಎಂದು ಮೆಚ್ಚಿಕೊಂಡು ನೋಡುತ್ತ ನಿಲ್ಲುವ ರಾಕ್ಷಸ 
ಕ್ರಮೇಣ ಅವರ ಆಟದಲ್ಲಿ ಕೂಡಿಕೊಳ್ಳುತ್ತಾನೆ. ತುದಿಗಂತೂ ಭಜನೆಯಲ್ಲಿ ತೀರಾ 
ತನ್ಮಯನಾಗಿ ಜೇನಿಯ ಎದುರು ನಿಂತು ಭಜಿಸುತ್ತ ತಟ್ಟನೆ ಅವಳ ಕಾಲಿಗೆ ಎರಗು 
ತಾನೆ. ಆಕೆಯ ಕಾಲಿಗೆ ರಾಕ್ಷಸನ ತಲೆ ತಾಗಿ ಆಕೆ ಮುಗ್ಗುರಿಸಿ, ದೊಪ್ಪನೆ ಬಿದ್ದು 
ನರಳುತ್ತಾಳೆ. ಹುಡುಗರೆಲ್ಲ ಗಾಬರಿಗೊಂಡು ಅವಳ ಸುತ್ತ ಜಮಾಯಿಸುತ್ತಾರೆ, ಆಕೆ 

ನೋವಿನಿಂದ ನರಳುತ್ತಾಳೆ. ರಾಕ್ಷಸ ಏನೂ ತೋಚದೆದಿಢನಾಗಿ ನಿಲ್ಲುತ್ತಾನೆ. 
ಹನುಮ : ಅಯ್ಯೋ , ಆ ಹುಡುಗಿ ಬಿದ್ದೇಬಿಟ್ಟಳಲ್ಲ ! 

ಎನ್ನುತ್ತ ಪ್ರೇಕ್ಷಾಂಗಣದಿಂದ ಆತನೂ ಧಾವಿಸುತ್ತಾನೆ. 
ಹುಡುಗರು : ಭಾರೀ ಪೆಟ್ಟಾಗಿ ಬಿಟ್ಟಿದೆ... ಕಾಲು ಉಳುಕಿ ಹೋಗಿರಬೇಕು... ಅಲ್ಲ, 

ಬೆನ್ನಿಗೇ ಪೆಟ್ಟು ಬಿದ್ದಿದೆ.... ಏಳೋಕೇ ಆಗೋದಿಲ್ಲ.... ಏನು ಮಾಡೋದು 
ಈಗ ?... ಮೆಲ್ಲಗೆ ಅವಳನ್ನು ಎಬ್ಬಿಸಿ ಕರಕೊಂಡು ಹೋಗೋಣ.... 
ಏಳೋಕೆ ಮಾಡ್ತಿದಾಳೆ , ಆಗೋದಿಲ್ಲ ... ಎಲ್ಲಾ ಸುಮಿರಿ, ನಾನು ಬೇಗ 
ಹೋಗಿ ನನ್ನ ತಂದೆಗೆ ಹೇಳಿ ಜೀಪ್ ತಗೊಂಡು ಬರೇನೆ- ಅದರಲ್ಲಿ 
ಕರಕೊಂಡು ಹೋಗೋಣ.... ನಾವೇ ಹೊಡ್ಕೊಂಡು ಹೋಗಿಬಿಡ 

ಬಹುದು ಇತ್ಯಾದಿ 
ಹನುಮ : ಸುಮಿರಿ, ಏನೂ ಬೇಡ, ನಾನು ಅವಳನ್ನು ಮೆಲ್ಲಗೆ ಎಳ್ಕೊಂಡು ಬತ್ತೇನೆ. 

ನಡೀರಿ, ಎಲ್ಲಾ ಹೋಗೋಣ. 


೪೭ 


12 


ಜಯಂಟ್ ವಾಮಾ 


ಹನುಮ ಆಕೆಯನ್ನು ಎಲ್ಲಿ ಎತ್ತಿಕೊಳ್ಳುತ್ತಾನೆ. ಅಕೆ ನರಳುತ್ತಿದ್ದಾಳೆ. ಎಲ್ಲಾ 
ನಿಷ್ಯವಿಸುತ್ತಾರೆ. ಒಬ್ಬನೇ ಉಳಿದ ರಾಕ್ಷಸ ಆ ಕಡೆಗೇ ನೋಡುತ್ತ ನಿಂತಿದ್ದು 
ಆಮೇಲೆ ಅಸ್ವಸ್ಥನಾಗಿ ಅಲ್ಲೆಲ್ಲಾ ಸುತ್ತುತ್ತಾನೆ, ಗರ್ಜಿಸುತ್ತಾನೆ; ರಂಗದ ಮಧ್ಯದಲ್ಲಿ 

ನಿಧಾನವಾಗಿ ಕೂತು ಭಜನೆ ಮಾಡತೊಡಗುತ್ತಾನೆ. 
ರಾಕ್ಷಸ : ಮಗುದ ಮೈ ಝು || ಮುಳು ಮುಳು ಝೂ .... 

ಸ್ವಲ್ಪ ಹೊತ್ತಿನ ಮೇಲೆ ಹನುಮ ಪುನಃ ಪ್ರವೇಶಿಸುತ್ತಾನೆ. ರಾಕ್ಷಸ ಸುದ್ದಿ ತಿಳಿಯಲು 

ಕುತೂಹಲದಿಂದ ಮೇಲೇಳುತ್ತಾನೆ. 
ಹನುಮ : ಏನೆಂದರೂ ಪಡಪೋಶಿ ಆಗೊಯು, ದಣಿಗಳೇ .... ಅವಳನ್ನ 

ಹೊಡ್ಕೊಂಡು ಅವಳ ಮನೆಗೆ ಹೋದೆವು. ನೋವಿನಿಂದ ಪಾಪ , 
ನರಳ್ತಾನೇ ಇತ್ತು . ಮನೆಯವರು ನೋಡಿ ಏನು ಮಾಡಲಿಕ್ಕೂ ತೋಚದೆ 
ಆಸ್ಪತ್ರೆಗೆ ತಗೊಂಡು ಹೋದರು . ಅಲ್ಲಿ ವೈದ್ಯರು ತುಂಬಾ ಹೊತ್ತು 
ಪರೀಕ್ಷೆ ಮಾಡಿ, ಇದು ಬಹಳ ಕಷ್ಟ , ಇಲ್ಲಿ ಆಗೋದಿಲ್ಲ, ದೂರದ ನಗರ 
ದಲ್ಲಿರೋ ದೊಡಾ ಸತ್ರೆಗೆ ಕರಕೊಂಡು ಹೋಗಬೇಕು- ಅಂದರಂತೆ, 
ಅದೇನೋ ಬೆನ್ನು ಹುರಿಯಲ್ಲಿ ಉಂಗುರ ಜಾರಿಬಿಟ್ಟಿದೆಯಂತೆ. ಅದಕ್ಕೆ 
ಅದೆಂತದೋ ಚಿಕಿತ್ಸೆ .... ಹುಂ , ತತ್ರಚಿಕಿತ್ಸೆ ಆಗಬೇಕಂತೆ, ಅದೂ 
ಸಾಮಾನ್ಯದ್ದಲ್ಲ, ದೊಡ್ಡ ತತ್ರಚಿಕಿತ್ಸೆನೇ ಆಗಬೇಕಂತೆ, ಹಾಗಾದರೂ 
ಗುಣವಾದೀತು ಅಂತ ಹೇಳೋದುಕಷ್ಟ ಅಂದ್ರಂತ. .. ನಾನೂ ಆಸ್ಪತ್ರೆ 
ಹತ್ತಿರ ಹೋಗಿದ್ದೆ . ಹುಡುಗರೆಲ್ಲ ಅಲ್ಲೇ ಸುತ್ತುತ್ತ ಇದ್ದವು. ನಾನು 
ತಡಮಾಡಬಾರದು ದಣಿಗಳಿಗೆ ತಿಳಿಸಬೇಕೂ ಅಂತ ತತ್ ಕ್ಷಣವೇ ಬಂದು 
ಬಿಟ್ಟೆ ... 
ರಾಕ್ಷಸ ದಿಕ್ಕು ತೋರದೆ ಆಚೀಚೆ ಶತಪಥ ಹಾಕುತ್ತಾನೆ. ದುಃಖದಿಂದ ಗರ್ಜಿಸಿ , 

ನಿಟ್ಟುಸಿರು ಬಿಡುತ್ತಾನೆ. 
ಹನುಮ : ( ವಿಂಗ್ ಕಡೆಗೆ ಏಯಮ್ , ದಣಿಗಳಿಗೆ ಶೋಕ ಉಕ್ಕುತಾ ಉಂಟು... 

ಪಿಟೀಲಿನವನೆ.... ಬೇಗ.... 
ಪಿಟೀಲು ಮತ್ತು ಮೃದಂಗದವರು ಬಂದು ಬಾರಿಸುತ್ತಾರೆ. ರಾಕ್ಷಸ ಶೋಕವನ್ನು 
ಅಭಿನಯಿಸಿ ಕುಣಿಯುತ್ತಾನೆ, ಆಮೇಲೆಯೋಚನಾಮಗ್ನನಾಗಿ ಕೂರುತ್ತಾನೆ - ಸ್ವಲ್ಪ 
ಹೊತ್ತಿನ ನಂತರ 


ಜಯಂಟ್ ಮಾವರಾ 


ರಾಕ್ಷಸ : ( ತಟ್ಟನೆ ಕಣ್ಣು ಹೊಳೆಸಿ) ಸಾಮಾ.... ಸಾಮಾ... 
ಹನುಮ : ಸಾಮ ಒಂದೇ ಅಲ್ಲ, ಸಾಮುದಾನ ಭೇದ ದಂಡ ಅಂತ ನಾಲ್ಕು ಚತು 

ರೋಪಾಯಗಳು ! 

ಹಾಗಲ್ಲ ಎನ್ನುವಂತೆ ರಾಕ್ಷಸ ತಲೆಯಲ್ಲಾಡಿಸುತ್ತಾನೆ. ಹನುಮನನ್ನು ಸಂಜ್ಞೆಯಿಂದ 

ಹತ್ತಿರಕ್ಕೆ ಕರೆಯುತ್ತಾನೆ. 
ಹನುಮ : ಹೌದಾ ? ಗುಟ್ಟಾ ?........ 

ಎನ್ನುತ್ಯ ರಾಕ್ಷಸನ ಹತ್ತಿರ ಹೋಗುತ್ತಾನೆ. ರಾಕ್ಷಸ ಹನುಮನ ಕೈಹಿಡಿದು, ಅಭಿನಯಿ . 
ಸುತ್ತ , ಬೆರಳುಗಳಲ್ಲಿ ಅವನ ಅಂಗೈ ಮೈ ಮುಟ್ಟಿ ಆ ಮೂಲಕ ಕುಣಿತ ಅಭಿನಯ 

ಗಳಿಂದ ವಿಷಯ ವಿವರಿಸುತ್ತಾನೆ, 
ಹನುಮ : ( ಹೌದಯಾ ಇದು ಬೆರೆಳಿನ ಭಾಷೆ - ನನಗೆ ಮತ್ತು ನಮ್ಮ ದಣಿಗಳಿಗೆ 

ಮಾತ್ರ ತಿಳಿಯೋದು. ( ರಾ . ನಿಗೆ) ತಿಳೀತು, ದಣಿಗಳೇ , ಸರಿಯಾಗಿ 
ತಿಳಿದುಕೊಂಡೆ, ಬೇಕಾದರೆ ಇನ್ನೊಂದು ಸಲ ಹೇಳಿಬಿದ್ದೇನೆ. ಕೇಳಿ 
ಬಿಡಿ, ಸರಿಯೇ ಅಂತ... ಇಕೋ , ಈ ತಕ್ಷಣ ನಾನು ಹೊರಟು 
ಬಿಡೋಕ .... ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿ ಏಳು ನದಿಗಳನ್ನು ದಾಟಿ ಏಳು : 
ಯೋಜನಾ ದೂರ ಮನೋವೇಗದಲ್ಲಿ ಧಾವಿಸಿ ಹೋಗಬೇಕ್ .... ಅಲ್ಲಿ 
ಶಾಲ್ಮಲೀ ನದೀ ತೀರದಲ್ಲಿರುವ ಅಲಕಾರಣ್ಯವನ್ನು ಪ್ರವೇಶಿಸಬೇಕ್ .... 
ಅರಣ್ಯದ ನಡುವೆ ಇರತಕ್ಕಂಥಾ ಕಿರು ಬಯಲನ್ನು ಸೇರೈಕ್'.... ಆ ಕಿರು 
ಬಯಲಿನಲ್ಲಿ ಯಾವ ಏಳು ವಟವೃಕ್ಷಗಳಿದ್ದಾವೆ, ಅವುಗಳನ್ನು ಸಮೀಪಿಸ 
ಬೇಕ್ ... ಏಳರಲ್ಲಿ ನಟ್ಟ ನಡುವೆ ಇರುವ ವಟವೃಕ್ಷಕ್ಕೆ ಏಳುಕೊಂಬೆ ; 
ಅದರ ನಡುವಣ ಕೊಂಬೆಯಲ್ಲಿ ಒಂದು ಪೊಟರೆಉಂಟು ; ಆ ಪೊಟರೆಗೆ 
ಮುಖಮಾಡಿ ' ಜೈ ಕಂಕಲಾಸುರ' ಎಂದ ತಕ್ಷಣ ಒಂದು ಕೆಂಪು ಪಾರಿ 
ವಾಳ ಹೊರಕ್ಕೆ ಬರದೆ.... ಅದನ್ನ ಅಂಗೈಯಲ್ಲಿ ಹಿಡಿದದ್ದೇ ಮುಂಗೈ 
ಮೇಲೆಕೂರಿಸಿಕೊಂಡು ಇಲ್ಲಿಗೆ ತರಬೇಕ್ ... ಆಮೇಲೆ ಯಾರಿಗೂ ಕಾಣ 
ದಂಥ ಪರಿಯಲ್ಲಿ ಆಸ್ಪತ್ರೆಯನ್ನು ಪ್ರವೇಶಿಸಿ ಆ ಪಾರಿವಾಳವನು ಕೆಯು 
ಅದರ ರಕ್ತವನ್ನು ಆ ಹುಡುಗಿಯ ಬೆನ್ನಿಗೆ ಹಚ್ಚಬೇಕು .... ಅಲ್ಲವೋ 
ದಣಿಗಳೇ ? . .. 


ಜಯಂಟ್ ವಾವತಾ 


ರಾಕ್ಷಸ ಹೌದು ಎಂದು ತಲೆಯಾಡಿಸುತ್ತಾನೆ. 
ಹನುಮ : ಇಕೆ ದಣಿಗಳೇ , ಹೊರಟೇಬಿಟ್ಟೆ , 

ಹನುಮ ನಿಷ್ಕಮಿಸುತ್ತಾನೆ. ಆಮೇಲೆ ರಾಕ್ಷಸ ಗರ್ಜಿಸುತ್ತಾನೆ. ಅದನ್ನು ಕೇಳಿ 

ಹನುಮ ಮತ್ತೆ ಹಿಂತಿರುಗುತ್ತಾನೆ. 
ಹನುಮ ; ಮತ್ತೆ ಯಾಕೊ ಬಂತಲ್ಲಪ್ಪ , ಬುಲಾವ್ .... ಕರೆದಿರಾ ದಣಿಗಳೇ ? 
ರಾಕ್ಷಸ : ( ಅಭಿನಯ ಸಮೇತ - ಗರ್ಜನೆ) - 
ಹನುಮ : ಆಂ ? ಹಕ್ಕಿಗಳು ಏನು ಮಾಡ್ತವೆ ಅಂದಿರಾ ? ಹಕ್ಕಿಗಳು ಏನು ಮಾಡ್ತವೆ, 

ಮರದ ಮೇಲೆಗೂಡು ಕಟ್ಟಿ ವಾಸ ಮಾಡ್ತವೆ. 
ರಾಕ್ಷಸ : ( ಪುನಃ ಅಭಿನಯ - ಗರ್ಜನೆ) 
ಹನುಮ : ಮತ್ತೇನು ಮಾಡ್ತವೆ ಅಂತಲೆ ? –ಗಡು ಬಿಟ್ಟು 

ಜಿಗೀತವೆ. ನೀಲಿಯಲ್ಲಿ ಸ್ವಚ್ಛಂದ ಹಾರಾಡ್ತಾ ನಡೆದು ಬಿಡ್ತವೆ, ಲೋಕೆ 

ಲೋಕಾಂತರವನ್ನೇ ಕಾಣ್ಯಾ . 
ರಾಕ್ಷಸ : ಹಾಂ !. . ಅಕ್ಕಿ , ಅಕ್ಕಿ ! ಆರಿಬಿಡಬೇಕು ಕಾಂತರಕಾಂತರಕ್ಕೆ ! 
ಹನುಮ : ನೀವೂ ಹಾರಿಬಿಡ್ತೀರಾ, ಲೋಕ ಲೋಕಾಂತರಕ್ಕೆ ? ( ತನ್ನಲ್ಲಿ ನೀವು 

ಹಾರಲಿಕ್ಕೆ ಹೊರಟರೆ ಹಾರುವುದಿಲ್ಲ, ನೀವೇ ಹೇಳಿದ ಹಾಗೆ, ಆರಿ 
ಹೋಗೀರಿ ಅಷ್ಟೆ ತಣ್ಣಗೆ !...( ರಾ , ಗೆ) ದಣಿಗಳ ಇಚ್ಛೆ ಹಾಗಿದ್ದರೆ, 
ನಾನಾದರೂ ಏನು ಹೇಳಲಿ ? ಅಷ್ಟಕ್ಕೆ ಮತ್ತೆ ಕರೆದದ್ದೇ ?.... ಸರಿ , 
ಇನ್ನು ತಡಮಾಡಲಿಕ್ಕಿಲ್ಲ, ನಾನು ಹೊರಟುಬಿಡ್ತೀನೆ, 

ಎಂದು ನಿಮ್ಮ ಮಿಸುತ್ತಾನೆ. ರಾಕ್ಷಸ ಆನಂದೋದ್ರೇಕದಿಂದ ಹಾಡಿಕೊಳ್ಳುತ್ತ ಕುಣಿದು 

ಕೊಳ್ಳುತ್ತ ಅರಮನೆ ಕಡೆ ನಡೀತಾನೆ . 
ರಾಕ್ಷಸ : ಅಕ್ಕಿ ಅಕ್ಕಿ ...ಕಾಂತಾರಕಾಂತಾರ ಆರಿಬಿಡಬೇಕು.... . 


ಸ್ವಲ್ಪ ಹೊತ್ತಿನ ಮೇಲೆ ಪುನಃ ರಾಕ್ಷಸನ ಪ್ರವೇಶ ; ಅದೇ ಆನಂದೋದ್ರೇಕದಲ್ಲಿ 

ಹಾಗೇ ಹಾಡಿಕೊಳ್ಳುತ್ತ ಕುಣಿಯುತ್ತ ಬರುತ್ತಾನೆ. 
: ಅಕ್ಕಿ ಆರಿಬಿಡಬೇಕು.... ಅಕಶಾ ಆರಿಬಿಡಬೇಕು... 

( ಹಾಗೆ ಕುಣಿಯುವಾಗ ಯಾರೋ ಗಂಟಲು ಹಿಡಿದ ಹಾಗೆ ಭಾಸವಾಗಿ ನೋವು, 


ರಾಕ್ಷಸ 


ಜಯಂಟ್ ವರಾವಾ 


೫೦ 


ಅನುಭವಿಸುತ್ತ ತತ್ತರಿಸಿ ದೊಪ್ಪನೆಕೂಡುತ್ತಾನೆ. ನಿಶ್ಚಿತನನಾಗುತ್ತಾನೆ, ಒಡನೆಯೇ 

ಹನುಮನ ಪ್ರವೇಶ) 
ಹನುಮ : ಆಗಿ ಹೆಯು ದಣಿಗಳೇ - ಎಲ್ಲಾ ಮುಗಿದುಹೋಯ್ತು, ನೀವು 

ಹೇಳಿದ ಹಾಗೇ ಮಾಡಿಬಿಟ್ಟೆ , ` ಕೆಂಪು ಪಾರಿವಾಳ ಕೊಯ್ದು ಬಿಸಿರಕ್ತ 
ಬೆನ್ನಿಗೆ ಸವರಿದ್ದೇ ತಡ, ಆ ಹುಡುಗಿ ಹುಷಾರಾಗಿ ಎದ್ದು ಕೂತುಬಿಟ್ಟಿ ತು ! 
.. .(ರಾನನ್ನು ನೋಡಿ) ಅಲೆ !....( ಹತ್ತಿರ ಹೋಗಿ) ದಣಿ ! ದಣಿಗಳೇ ! 
( ಮುಟ್ಟುವನು ; ರಾಕ್ಷಸನ ಶವ ದೊಪ್ಪನೆ ಮಲಗಿದ ಹಾಗೆ ಕೆಳಕ್ಕೆ ಬೀಳು 
ತದೆ.) ಆಂ ? .. . ದಣಿಗಳು ಸತ್ತುಹೋದರು ?... ಸತ್ತು ಹೋದರು ! 
( ಆನಂದದಿಂದ) ದಣಿಗಳು ಸತ್ತು ಹೋದರು ! ಹಾಗಾದರೆ ನಾನೂ ಸತ್ತು 
ಹೋಗಬಹುದು ! ( ಹುಚ್ಚಾಪಟ್ಟೆ ಖುಷಿಯಿಂದ ಕುಣಿಯುತ್ತಾನೆ.) 
ನಾನೂ ಸತ್ತು ಹೋಗಬಹುದು.ಹೋಮ್, ನಾನೂ ಸತ್ತು ಹೋಗೇನೆ 
.... ಹಕ್ಕಿ ಹಾಗೆ ಜಿಗಿದುಬಿಡ್ತೀನೆ ... ಲೋಕಲೋಕಾಂತರಕ್ಕೆ ನಡೆದು 
ಬಿದ್ದೇನೆ.... 
ಎನ್ನುತ್ತ ಕುಣಿ ಕುಣಿದು ರಾಕ್ಷಸನ ಪಕ್ಕದಲ್ಲಿದೊಪ್ಪನೆ ಕುಸಿದು ಬೀಳುತ್ತಾನೆ - ಸ್ವಲ್ಪ 

ಹೊತ್ತು ನೀರವ - ಆಮೇಲೆ ಹುಡುಗರ ಪ್ರವೇಶ, ಜೇನಿ ಇಲ್ಲ. 
ಚಿಂಟು : ಜಯಂಟ್ ಮಾಮಾ, ಜೇನಿ ಗುಣವಾಗಿ ಬಿಟ್ಟಳು... 
ಬಿಂಕು : ಡಾಕ್ಟರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ರು ... 
ಕಾಮು : ಮನೆಗೆ ಕರಕೊಂಡು ಬಂದಿದಾರೆ.... 
ಬಾಳ : ಹನೂ ಮಾಮಾ... 

ಎಲ್ಲರೂ ತಟ್ಟನೆ ಕೆಳಗೆ ಬಿದ್ದಿರುವ ರಾಕ್ಷಸ, ಹನುಮನನ್ನು ನೋಡ್ತಾರೆ. 
ಮೀನಿ : ಏಯ್ , ಜಯಂಟ್ ಮಾಮಾ, ಹನ್ನೂ ಮಾಮಾ ಇಬ್ಬರೂ ಮಲಗಿ 

ದಾರೆನೋಡಿ, ನಿದ್ದೆ ಮಾಡ್ತಿದಾರೆ, 
ಮುಟ್ಟಿ : ಹೌದು, ಗಲಾಟೆ ಮಾಡಬೇಡಿ, ಪಾಪ, ನಿದ್ದೆ ಮಾಡ್ತಿದಾರೆ . 
ಚೆಟ್ಟಿ : ಹೌದು, ಗಲಾಟೆ ಮಾಡಬೇಡಿ, ನಿದ್ದೆ ಮಾಡ್ತಿದಾರೆ ... 
ಚೆನ್ನ : ಆಮೇಲೆ ಮತ್ತೆ ಬರೋಣಹೇಳೋದಕ್ಕೆ ... 


೫೧ 


ಜಯಂಟ್ ಮಾಮಾ 


ಜೆಟ್ಟಿ 


ಚೇರ ; ಇವತ್ತೆಲ್ಲಾ ನಿದ್ದೆ ಮಾಡಲಿ, ನಾಳೆ ಬರೋಣ 
.... 

: ಹೌದು, ನಾಳೆ ಜೇನೀನೂ ಬಾಳೆ, ಎಲ್ಲಾ ಬರೋಣ, ನಾಳೆಯಿಂದಾ 

ಮತ್ತೆ ಆಟ ಆಡಬಹುದು 
- : ಪಾಪ, ಇಬ ಚಳೀಲಿ ಮಲಗಿದಾರೆ .... ಏನಾದರೂ ಹೊದೆಸಿ 

ಹೋಗೋಣ. 
ಚೆನ್ನ : ಬನ್ನಿ , ಇಲ್ಲಿ ಹೂವು ಉಂಟಲ್ಲ ಬೇಕಾದಷ್ಟು , ಅದನ್ನೇ ತಂದು 

ಹೊದೆಸೆಣ. 

ಹೂವು ಕೊಯಣ್ಣು ತಂದು ಇಬ್ಬರ ಮೇಲೂ ಮೃದುವಾಗಿ ಹೊದೆಸಿ ಎಲ್ಲರೂ 
ಹೊರಡುತ್ತಾರೆ. ಆಚೆಯಿಂದ ಅವರ ಕೂಗು ಕೇಳಿಸುತ್ತದೆ. ' ಜಿಂದಾಬಾದ್ , 
ಜಿಂದಾಬಾದ್ , ಜಯಂಟ್ ಮಾಮಾ ಜಿಂದಾಬಾದ' . . ಜಿಂದಾಬಾದ್ ಜಿಂದಾಬಾದ್ , 
ಅಂಕಲ್ ಹನೂ ಜಿಂದಾಬಾದ್ '.... ಇತ್ಯಾದಿ 


ಮಕ್ಕಳ ನಾಟಕ | 


ಜಯಂಟ್ ಮಾಮ 


ಒಂದು ಕಾಡಲ್ಲಿ ಅನಾದಿಕಾಲದಿಂದ ಒಬ್ಬ ದೈತ್ಯ ಅರಮನೆ ಕಟ್ಟಿ 
ಕೊಂಡು ವಾಸವಾಗಿದ್ದ . ಒಮ್ಮೆ ಅವನು ಆಫ್ರಿಕಾದ ಮಿತ್ರನೊಬ್ಬನನ್ನು 
ನೋಡಲು ಹೋಗಿದ್ದ . ಅಲ್ಲಿಂದ ವಾಪಸಾಗುವಾಗ ಎಷ್ಟೋ ವರ್ಷಗಳು 
ಸಂದುಹೋಗಿದ್ದವು. ಆ ಸಮಯದಲ್ಲಿ ಈ ಕಾಡಿನಲ್ಲಿ ಮನುಷ್ಯರು ಒಂದು 
ನದಿಗೆ ಕಟ್ಟೆ ಕಟ್ಟಿ ವಿದ್ಯುತ್ ಕೇಂದ್ರ ಸ್ಥಾಪಿಸಿದ್ದರು. ಅಲ್ಲಿ ಒಂದು 
ಔದ್ಯೋಗಿಕ ಕಾಲೋನಿ ನಿರ್ಮಿತವಾಗಿತ್ತು . 


* ಈ ಹಿನ್ನೆಲೆಯಲ್ಲಿ, ವಾಸ್ತವ ಕಾಲ್ಪನಿಕಗಳು ಸಂಯೋಜಿತವಾದ 
ಹೂಸ ಸೃಷ್ಟಿಯಲ್ಲಿ ಮಕ್ಕಳುಪಾಲುಗೊಂಡು ಕ್ರಿಯಾವಂತರಾಗುವ ರಂಗ 
ವೇದಿಕೆ ಈ ನಾಟಕ , ಪ್ರಯೋಗದಲ್ಲಿ ಯಶಸ್ಸು ಕಂಡಿರುವ ಈ ನಾಟಕ 
ಕನ್ನಡ ಮಕ್ಕಳಿಗೆ ಖುಷಿ ಕೊಡಬಹುದೆಂದು ಆಸೆ, 


ಬೆಲೆ : ಐದು ರೂಪಾಯಿ 


ಅಕ್ಷರ ಪ್ರಕಾಶನ ಸಾಗರ ಕರ್ನಾಟಕ ರಾಜ್ಯ ೫೭೭೪೦೧ 


